


ಕನ್ನಡ ಅಧ್ಯಯನ ವಿಭಾಗ 
ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು-24 


ಪ್ರಕಟಣೆ 46 


ಎಣ್ಣೆ ಬೀಜ(ಕಾಳು) ಗಳ 
ಬೆಳೆಗಳಿಗೆ ಬೀಳುವ ಕೀಟಿಗಳು 
ಹಾಗೂ 
ಅವುಗಳ ಹತೋಟಿ 


ಡಾ|| ಎಂ. ಪುಟ್ಟಿ ರುದ್ರಯ್ಕ 
ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಶಿಕ್ಷಣ ನಿರ್ದೇಶಕರು ಮತ್ತು ಕೀಟಶಾಸ್ತ್ರ ಪ್ರಾಧ್ಯಾಪಕರು 
ಕೀಟಶಾಸ್ತ್ರಜ್ಞರು ಹಾಗೂ ಸಸ್ಯ ಸಂರಕ್ಷಣಾಧಿಕಾರಿಗಳು 





1976 


ಕನ್ನಡ ಅಧ್ಯಯನ ವಿಭಾಗ 
ಕೃಸಿ ನಿಶ್ವನಿದ್ಯಾನಿಲಯ ಬೆಂಗಳೂರು-560024 


ಎಣ್ಣೆ ಬೀಜ(ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ 
ಹತೋಟ (ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗದಿಂದ ಸಿದ್ದ 
ಗೊಂಡು ಸಂವಹನ ಸಮಿತಿ ಪ್ರಕಾಶಿತೆ) ಪ್ರಥಮ ಮುದ್ರಣ 1976, ಪುಟ-ii+ 
98.711 ಬೆಲೆ: ರೂ. 6-00 


ಹಕ್ಳುಗಳನ್ನು ಕೃಷಿ ನಿಶ್ವನಿದ್ಯಾನಿಲಯವು ಕಾಯ್ದಿರಿಸಿದೆ. 


ಪರಿಷ್ಟೃತ ಬೆಲೆ ಪ್ರಧಾನ ಸಂಪಾದನೆ 


ವೀ. ಚ. ಹಿತ್ತಲಮನಿ 


ಇದಾಪ್ರತಿಕೊ. 7-50 ಕನ್ನಡ ಪ್ರಾಧ್ಯಾಸಕರು 


ತಾಂತ್ರಿಕ ಪರಿಶೀಲನೆ 
ಡಾ ಜಿ. ಹಿ. ಚೆನ್ನಬಸವಣ್ಣ 
ಕೀಟ ವಿಜ್ಞಾನ ಪ್ರಾಧ್ಯಾಪಕರು 


ಕಲೆ 
ರಘುರಾಮ ಸಿಳ್ಳೆ 
ಎನ್‌. ಸಿ. ನಂಜುಂಡಪ್ಪ 
ಕಲಾವಿದರು 


ಎಲ್ಲರೊ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಸೇರಿದವರು, 


ಮುದ್ರಣ 
ಅನುಭವ ಪ್ರಿಂಟರ್ಸ್‌, 
1213, 5ನೇ ಬ್ಲಾಕ್‌, ರಾಜಾಜಿನಗರ, ಬೆಂಗಳೂರು-560010 


ಮುನ್ನುಡಿ 

ಇಂದಿನ ವಿಶ್ವದಲ್ಲಿನ ಹಲವಾರು ಸಮಸ್ಯೆಗಳಿಗೆ ಕೃಷಿಯ ಉಶ್ಪಾದನೆಯ 
ಹೆಚ್ಚಳವೇ ಬಹುಮಟ್ಟಿಗೆ ಪರಿಹಾರ ಒದಗಿಸಲು ಸಾಧ್ಯ. ಕೃಷಿ ಉತ್ಪಾದನೆಯ 
ಹೆಚ್ಚಳವು ಕೃಷಿ ಸಂಶೋಧನೆಗಳ ಫಲಿತಾಂಶಗಳನ್ನ ಳವಡಿಸುವಿಕೆಯನ್ನು ಅವಲಂಬಿ 
ಸಿದೆ. ಕಳೆದ ಒಂದು ದಶಕದಲ್ಲಿ ಕೃಷಿ ಸಂಶೋಧನೆಯು ನಾನಾಮುಖವಾಗಿ 
ಬೆಳೆದಿದೆ. ಅದರ ಪ್ರಯೋಜನವನ್ನು ಕೆಲವು ರೈತರು ಪಡೆದಿದ್ದಾರೆ. ಅದರಲ್ಲಿ 
ಕೆಲವರು ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿ, ಜಾಗತಿಕ ಗರಿಷ್ಠ ಸಾಧನೆಯನ್ನು ನಾವೂ 
ಸಾಧಿಸಲು ಸಾಧ್ಯನೆಂಬ ಭರನಸೆಯ ದೃಷ್ಟಾಂತನೆನಿಸಿದ್ದಾರೆ. ಈ ಅಳವಡಿಕೆ 
ಹಾಗೂ ಸಾಧನಗಳು ಕೆಲವರ ಸ್ವತ್ತಾಗಿ ಉಳಿಯದೆ ಸಾರ್ವತ್ರಿಕವಾಗಬೇಕು, ಆ 
ರಾಷ್ಟ್ರದಲ್ಲಿ ನಿಜವಾದ ಕೃಹಿಪ್ರಗತಿ ಹಾಗೂ ಸಾಮಾಜಕ ಕಲ್ಯಾಣ ಮೂಡಿ 
ಬರುತ್ತದೆ. ಈ ಕಾರ್ಯಸಾಧನೆಯಲ್ಲಿ ಕೃಷಿ ನಿಜ್ಞಾನ ಸಾಹಿತ್ಯ ರಚನೆಯು 
ಮಹತ್ವದ ಅಂಶವಾಗಿದೆ. ಈ ದೃಷ್ಟಿಯಲ್ಲಿ ಕೃಷಿ ವಿಜ್ಞಾನ ಪುಸ್ತಕಗಳು ಪ್ರಾದೇಶಿಕ 
ಭಾಷೆಯಲ್ಲಿ ಪ್ರಕಟಿವಾಗುತ್ತಿರುವುದು ಔಚಿತ್ಯ ಪೂರ್ಣವಾಗಿದೆ. 


ಸ್ವಾತಂತ್ರ್ಯಾನಂತರದ ಅಭ್ಯುದಯದ ಹಲವಾರು ಯತ್ನಗಳಲ್ಲಿ ರಾಷ್ಟ್ರೀಯ 
ಭಾಷೆಗಳ ಅಭಿವೃದ್ಧಿಯೂ ಒಂದು. ಹಿಂದಿ ಭಾಷೆಯೊಂದಿಗೇನೇ ಇತರ ಎಲ್ಲ 
ಪ್ರಾದೇಶಿಕ ಭಾಷೆಗಳ ಬೆಳನಣಿಗೆ ನಡೆಯಬೇಕೆಂದು ಸಂಸತ್ತು ನಿರ್ಧರಿಸಿದೆ. ಹಲ 
ವಾರು ಭಾಷೆಗಳು ಬಳಕೆಯಲ್ಲಿರುವ ನಮ್ಮ ರಾಸ್ಟ್ರದಲ್ಲಿ ಎಲ್ಲ ಭಾಷೆಗಳೂ ಸಮತೂಕ 
ವಾಗಿ ಬೆಳೆದು ಬಂದಾಗಲೇ ರಾಷ್ಟ್ರದ ಸಮಗ್ರತೆ ಬೆಳೆದುಬರುತ್ತದೆ. ಈ ಭಾಷೆಗಳು 
ಸಾಕಷ್ಟು ಅಭಿವೃದ್ಧಿ ಹೊಂದಿದಾಗ ಶಿಕ್ಷಣಮಾಧ್ಯಮೆಗಳಾಗಲು ಸಮರ್ಥವಾಗುತ್ತನೆ, 
ನಾಡಿನ ಭಾಷೆಗಳೆಲ್ಲವನ್ನೂ ಶಿಕ್ಷಣಮಾಧ್ಯಮಗಳಾಗುವಂತೆ ಬಲಗೊಳಿಸುವ ಹೊಣೆ 
ವಿವಿಧ ವಿಶ್ವವಿದ್ಯಾನಿಲಯಗಳದ್ದು. ಅದಕ್ಕನುಗುಣವಾಗಿ ಪ್ರಾದೇಶಿಕ ಭಾಷೆಗಳು, 
ಕೃಷಿ ಶಿಕ್ಷಣ ಮಾಧ್ಯಮಗಳಾಗುವಂತೆ ಸಿದ್ದತೆಗಳನ್ನು ಮಾಡಿಕೊಳ್ಳಬೇಕಾದ್ದು ಕೃಷಿ 
ನಿಶ್ಚವಿದ್ಯಾನಿಲಯಗಳ ಕೆಲಸವಾಗಿದೆ. ನಮ್ಮ ಕೃಷಿ ವಿಶ್ವನಿದ್ಯಾನಿಲಯವು ಈ ಕಾರ್ಯ 
ಸಾಧನೆಗೋಸುಗ ಕನ್ನಡದಲ್ಲಿ ಕೃಷಿಸಾಹಿತ್ಯ ನಿರ್ಮಾಣ ಕೈಗೆತ್ತಿಕೊಂಡಿದೆ. ಇಷ್ಟು ದಿನ 
ಇಂಗ್ಲಿಷ್‌ ಭಾಷೆಯಲ್ಲಿಯೇ ಶಿಕ್ಷಣ ಪಡೆದು, ಬಳಕೆ ನಡೆಯಿಸಿದ ಶಿಕ್ಷಕ ಹಾಗೂ 
ವಿಜ್ಞಾನಿಗಳಿಗೆ ಒಮ್ಮೆಲೇ ಪ್ರಾದೇಶಿಕ ಭಾಷೆಗಳಲ್ಲಿ ಗ್ರಂಥರಚನೆ ಮಾಡುವುದು ಸುಲಭ 
ಕಾರ್ಯವೇನಲ್ಲ. ಇಂಥದರಲ್ಲಿ ಈ ಕೆಲಸ ಪ್ರಾರಂಭವಾದ ಅಲ್ಪಾವಧಿಯಲ್ಲಿ ಅರ್ಥಶತ 
ಗ್ರಂಥಗಳು ಪ್ರಕಟಗೊಂಡು ಜನಪ್ರಿಯವಾದುದು ಅತ್ಯಂತ ಹೆಮ್ಮೆಯ ಸಾಧನೆ. 


Iv 
ಉಪಯುಕ್ತ ಸಂಶೋಧನಾಧಾರಿತ ಆಳ ಅಭ್ಯಾಸದ ಫಲವಾಗಿ ಸೃಷ್ಟಿಗೊಂಡ 
ಕೃಷಿ ವಿಜ್ಞಾನ ಗ್ರಂಥಗಳು ನಮ್ಮ ರಾಜ್ಯದ ಕೃಷಿ ವಿದ್ಯಾರ್ಥಿ ಹಾಗೂ ಕೃಷಿಕರಿಗೆ 
ಅಮೂಲ್ಯ ಕೊಡುಗೆಗಳಾಗುವುದರಲ್ಲಿ ಸಂಡೇಹನಿಲ್ಲ. ಈ ಕಾರ್ಯ ಮಿಂಚಿನ ವೇಗ 
ದಿಂದ ನಡೆಯಲೆಂದು ನಾನು ಹಾಕ್ಕಿಸುತ್ತೇನೆ. 


ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಹ, ರಾ. ಅರಳೇರಿ 
ತಾ| 15-11-76 ಕುಲಪತಿಗಳು 


ಸಂಪಾದಕರ ಮಾತು 


ಕೀಟಗಳಿಂದ ಬೆಳೆಗಳಿಗೆ ಅಗಣಿತ ಹಾನಿ ತಟ್ಟುತ್ತದೆ. ಕೇಟಿಗಳು ಹಲವಾರು. 
ಅನೇಕ ಸಲ ಅನು ಪೀಡೆ (ಸಿಡುಗು)ಗಳಾಗಿ ಮುತ್ತಿ ಬೆಳೆಯನ್ನು ಬೆಳೆಯಗೊಡದೆ 
ಅರೆಗಾಲ, ಬರಗಾಲಗಳಿಗೆ ಎಡೆ ಮಾಡಿಕೊಡುತ್ತವೆ.  ಹೆಲವುಸಲ ಹುಲುಸಾಗಿ 
ಬೆಳೆದ ಬೆಳೆ ಕೀಟಗಳ ದಾಳಿಗೆ ತುತ್ತಾಗಿ ಕೈಗೇ ಹತ್ತುವುದಿಲ್ಲ. ಆದುದರಿಂದ ಕೀಟ 
ಗಳಿಂದ ಬೆಳೆಗಳನ್ನು ರಕ್ಷಿಸುವುದು ಬೇಸಾಯಗಾರರಿಗೆ ಮಹತ್ವದ ಕಾರ್ಯವಾಗಿದೆ. 
ಅತ್ಯಧಿಕ ಇಳುವರಿ ಪಡೆಯುವುದು ಸಾಧ್ಯವಾದ ಈ ದಿನಗಳಲ್ಲಿ ಕೀಟನಿಯಂತ್ರಣ 
ಅತ್ಯಂತ ಮಹತ್ವದ ವಿಷಯ. ಸುದ್ಬೈವದಿಂದ ಬೆಳೆಗಳಿಗೆ ಬೀಳುವ ಕೀಟಗಳ ಬಗ್ಗೆ 
ಆಮೂಲಾಗ್ರ ಜ್ಞಾನವನ್ನು ಕೀಟಿನಾಸ್ರ್ರಜ್ಞರು ಹೊಂದಿದ್ದಾರೆ. ಅವ್ರಗಳ ಜೀವನ 
ಚರಿತ್ರೆ ಅಭ್ಯಸಿಸಿ ಯಾವಾಗ ಅವುಗಳ ನಿಯಂತ್ರಣ ಸುಲಭ ಸಾಧ್ಯ ಎಂಬುದನ್ನೂ 
ಅವುಗಳ ಹತೋಟ ಕ್ರಮಗಳನ್ನೂ ಕಂಡುಹಿಡಿದಿದ್ದಾರೆ. 


ತಮ್ಮ ಜೀವಮಾನವನ್ನೇ ಕೀಟಶಾಸ್ತ್ರ ಅಭ್ಯಾಸದಲ್ಲಿಯೂ ಹಾಗೂ ಅವುಗಳ 
ನಿಯಂತ್ರಣಕ್ಕಾಗಿಯೂ ಮುಡುಸಿಟ್ಟ ಡಾ! ಎಂ. ಪುಬ್ಬಿರುದ್ರಯ್ಯನವರು ಈ 
ಪುಸ್ತಕದಲೇಖಕರು. ಕೃಷಿ ಕಾಲೇಜಿನಲ್ಲಿ ಕೀಟಶಾಸ್ತ್ರ ಪ್ರಾಧ್ಯಾಪಕರಾಗಿ, ಕೃಷಿ 
ನಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಶಿಕ್ಷಣ ನಿರ್ದೇಶಕರಾಗಿ,ಮ್ಟೆ ಸೂರು ಸಂಸ್ಥಾ ನದಲ್ಲಿ ಕೀಟ 
ತಜ್ಞ ಹಾಗೂ ಬೆಳೆ ಸಂರಕ್ಷಣ ಗೌರವ ಅಧಿಕಾರಿಗಳಾಗಿ ನುರಿತ ಜ್ಞಾನ ಸಂಪನ್ನರು 
ಹಾಗೂ ಹಿರಿಯ ಸಂಶೋಧಕರು. ಕೇಟಿ ವಿಜ್ಞಾನದ ಬಗ್ಗೆ ಹತ್ತಾರು ಪುಸ್ತಕ 
ಗಳನ್ನು ಈಗಾಗಲೇ ಬರೆದು ಪಳಗಿದ ನುರಿತ ಗ್ರಂಥಕರ್ತರು. ಈಗ ಕೆಲವು 
ವರ್ಷಗಳಿಂದ ನಿವೃತ್ತರಾಗಿದ್ದರೂ ಗ್ರಂಥ ರಚನೆಯಲ್ಲಿ ಅತ್ಯಂತ ಆಸಕ್ತಿಯಿಂದ 
ಸಚೇತನರಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. 


ಹೊಲ ಗೆದ್ದೆ, ತೋಟಿಗಳಲ್ಲಿನೆ ಸಾಗುವಳಿ ಮಾಡಿದ ಬೆಳೆಗಳಿಗೆ ಬೀಳುವ 
ಸಮಗ್ರ ಕೇಟಿಗಳ ಬಗೆಗೆ ಬೃಹತ್‌ ಗ್ರಂಥ ಬರೆದಿದ್ದಾರೆ. ಈ ಗ್ರಂಥ ಕೃಷಿ 
ವಿದ್ಯಾರ್ಥಿಗಳಿಗೆ, ಬೋಧಕರಿಗೆ, ಸಂಕೋಧಕರಿಗೆ, ವಿಸ್ತರಣ ಕೆಲಸಗಾರರಿಗೆ ಕೃಷಿಕ 
ರಿಗೆ ಅತ್ಯಂತ ಉಸಯೋಗವಾಗುವುದರೆಲ್ಲಿ ಸಂದೇಹವಿಲ್ಲ. ಒಂದೇ ಕಟ್ಟಿನಲ್ಲಿ ಅದು 
ಮೂಡಿ ಬಂದಾಗ ಅದರ ಭವ್ಯತೆಯ ದರುಶನವಾಗದಿರದು. ಅದು ಒಂದು ಸಾವಿರ 
ಕ್ಸಿಂತ ಹೆಚ್ಚು ಫ್ರಟಿಗಳಷ್ಟು ವಿಸ್ತಾರವಾದ ದೊಡ್ಡ ಗ್ರಂಥ, ಕೀಟ 
ನಿಜ್ಞ್ಞಾನದಲ್ಲೇ ಏಕೆ ಯಾವುದೇ ಒಂದು ವಿಜ್ಞಾನದ ಬಗೆಗೆ ಕನ್ನಡದಲ್ಲಿ ಬರಿದ 


vi 


ಗ್ರಂಥಗಳ ಲ್ಲೆಲ್ಲಅದುಹಿರಿದೆಫಿಸುವುದು. ಹಜಕೊಟ್ಟುಕೊಳ್ಳುವನರಿಗೆ ಅನುಕೂಲವಾಗ 
ಲೆಂದುಅದನ್ನು ಹತ್ತುಭಾಗಗಳಲ್ಲಿ ಪ್ರಕಟಿಸಲು ಯೋಜಿಸಲಾಗಿದೆ. ಭಾಗಭಾಗಗಳಾಗಿ 
ಅಚ್ಚಾಗುತ್ತಿದ್ದರೂ ಪ್ರತಿಯೊಂದೂ ಒಂದೊಂದು ಪ್ರತ್ಯೇಕ ಪುಸ್ತಕನೆ. ಈ ಮೇರು 
ಗ್ರಂಥವನ್ನುನೀಡಿದ ಮಾನ್ಯ ಲೇಖಕರಿಗೆ ಕನ್ನಡ ಕೃಷಿ ಕುಲಕೋಟ ಕೃತಜ್ಞವಾಗಿದೆ 


ಇದರ ಒಂಭತ್ತನೆಯ ಭಾಗವಾದ ಈ ಪುಸ್ತಕದಲ್ಲಿ ನಿಣ್ಣ ಬಿ;ಜ (ಕಾಳು) ಗಳ 
ಬೆಳೆಗಳಗೆ ಬೀಳುವ ಕೀಟಗಳ ಸ್ವರೂಪ, ರಚನೆ, ಜೀವನ ಚರಿತ್ರೆ, ಆಸರೆ ಸಸ್ಯ 
ಹಾಗೂ ಹತೋಟ ಕ್ರಮಗಳ ವಿವರಣೆಗಳಿವೆ. ಕಟ ಬೆಳವಣಿಗೆಯ ವಿವಿಧ ಹಂತ 
ಗಳ ಹಾಗೂ ಬೆಳೆಗಳ ಮೇಲೆ ಮಾಡುವ ಹಾನಿಗಳ ಚಿತ್ರಗಳಿವೆ. 


ಈ ಪುಸ್ತಕವನ್ನು ಕೃಹಿ ನಿಶ್ವವಿದ್ಯಾನಿಲಯದಲ್ಲಿ ಕೀಟಶಾಸ್ತ್ರ ಪ್ರಾಧ್ಯಾಪಕರಾದ 
ಡಾ॥ಜಿ. ಪಿ. ಚೆನ್ನಬಸವಣ್ಣನವರು ತಾಂತ್ರಿಕವಾಗಿ ಪರಿಶೀಲಿಸಿದ್ದಾರೆ. ಕನ್ನಡಆಧ್ಯಯನ 
ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಶ್ರೀ ಡಿ. ಮುನಿಸ್ವಾಮಿಯನರು 
ಪ್ರಾಥಮಿಕ ಪರಿಶೀಲನೆ ಹಾಗೂ ಚಿತ್ರಗಳನ್ನು ಹೊಂದಿಸುವ ಕಾರ್ಯ ಕೆರವೇರಿಸಿ 
ದ್ದಾರೆ. ಕಲಾವಿದರುಗಳಾದ ಶ್ರೀ ಎನ”, ಸಿ, ನಂಜುಂಡನ, ರಘುರಾಮ ಪಿಳ್ಳ 
ಯವರು ಕೆಲವು ಕೀಟಗಳ ಚಿತ್ರ ಬರೆಯುವುದರಲ್ಲಿಯೂ, ಛಾಯಾ ಚತ್ರ ಗ್ರಹಣ 
ಮಾಡುವುದರಲ್ಲಿಸುೂ ನೆರನಿತ್ತಿದ್ದಾರೆ. ಕರಡೋದುವ ಕಾರ್ಯದಲ್ಲಿ ನನ್ನ್ನ ಜೊತೆ 
ಗಿದ್ದವರು ಕನ್ನಡ ಅಧ್ಯಯನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ 
ಶ್ರೀ ಎಚ್‌. ಕೆ. ನರಸಿಂಹೇಗೌಡರು ಹಾಗೂ ಕಲಾವಿದರಾಗಿರುನ ಶ್ರೀ ವಿ. ಜಿ. 
ರಮೇಶ್‌ ಅವರು. ಅತ್ಯಂತ ಉತ್ಸಾ ಹದಿಂದಲೂ, ತ್ವರಿತಗತಿಯಿಂದಲೂ, ಮುದ್ರಣ 
ಅತ್ಯಂತ ಅಂದವಾಗಿ ಫೆರನೇರಿಸಿಕೊಟ್ಟಿ ನರು ಬೆಂಗಳೂರಿನ ಅನುಭವ ಮುದ್ರಣಾಲ 
ಯದ ಮಾಲೀಕರಾದ ಶ್ರೀ ಮಹದೇವ ಬಣಕಾರ ಅವೆರು. ಸುಂದರವಾಗಿ ಸಡಿಯಚ್ಛ 
ತಯಾರಿಸಿದವರು ರಾಜಾಜಿನಗರದಲ್ಲಿನ ಎಲೆಕ್ಟ್ರೋ ಎಜೆನ್ಸ್ಟೀಸ್‌ನ ಶ್ರೀ ಸಿ. ಆರ್‌, 
ನಾರಾಯಣರಾವ್‌ ಅವರು ; ಈ ಮಹನೀಯರನ್ನು ಕೃತಜ್ಞತೆಯಿಂದ ನೆನೆಯುವೆ 


ಕಾರ್ತಿಖಿ ಮಾಸ, ನಳನಾಮ ಸಂನಕೃರ ನೀ. ಚೆ. ಹಿತ್ತಲಮನಿ 
ಶಾಲಿವಾಹನಶಕ, 1895 ಕನ್ನಡ ಪ್ರಾಧ್ಯಾಪಕರು 
ಕನ್ನಡ ಅಧ್ಯಯನ ವಿಭಾಗ ಹಾಗೂ 


ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು-5"0024 ಕ.ಅ.ಸ, ಕಾರ್ಯದರ್ಶಿಗಳು 


ಲೇಖಕರ ಮಾತು 


ಬೆಳೆ ಕೀಟಿಗಳು ಮತ್ತು ಅವುಗಳ ಹತೋಟ ಬೃಹೆದ್‌ ಗ್ರಂಥದ ಒಂಭತ್ತ 
ನೆಯ ಭಾಗ ಎಣ್ಣೆ ಬೀಜ ಕಾಳು) ಗಳ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟ 

ವ್ಯವಸಾಯ ವಿಜ್ಞಾನದಲ್ಲಿ ಸಸ್ಯರಕ್ಷಣೆ ಬಹು ಮುಖ್ಯ; ಉತ್ಪನ್ನದಲ್ಲಾಗುವ 
ನಷ್ಟವನ್ನು ಉಳಿಸುವ ಸಾಧನ. ಸಸ್ಯ ರಕ್ಷಣೆಯ ಸಂಬಂಧದಲ್ಲಿ ವ್ಯವಸಾಯಗಾರರ, 
ವ್ಯವಸಾಯದಲ್ಲಿ ಆಸಕ್ರಿಯುಳ್ಳವರ ಗುರಿ ವಿವಿಧ. ಕೆಲವರು, "ಕೀಟಿಪೋ ಕೋಗವೋ?' 
ಅನಿಲ್ಲದೆಂತೆ ಮಾಡುವುದು ಹೇಗೆ? ಅಷ್ಟು ತಿಳಿದರೆ ಸಾಕು' ಎಂದು ಅನ್ನುತ್ತಾರೆ; 
ಇನ್ನುಕೆಲವರು, "ಅದನ್ನು ಗುರುತಿಸುವುದು ಹೇಗೆ, ಅವುಗಳ ನಡತೆ ಇತ್ಯಾದಿಗಳೇನು?' 
ಎಂದು ಕೇಳುತ್ತಾರೆ, ಇವಲ್ಲದೆ ವಿದ್ಯಾರ್ಥಿಗಳು, ಸಸ್ಯರಕ್ಷಣೆ ಸಿಬ್ಬಂದಿಯವರು 
ಬೆಳೆ ಕೀಟಿಗಳೆ ಬಗ್ಗೆ ಹೆಚ್ಚಿನ ನಿಷಯವನ್ನು ತಿಳಿಯಲು ಆಶಿಸುತ್ತಾರೆ. ಆದ್ದರಿಂದ 
ಕೀಟಿಗಳಿಲ್ಲದಂತೆ ಮಾಡುವ ಕ್ರಮಗಳು ಸಾಕೆನ್ನು ವರಿಗೆ, ಅವನ್ನು ತಿಳಿದು 
ಕೊಳ್ಳಲು ಕೀಟಗಳು ಬೆಳೆಗಳಿಗೆ ಬೀಳುವ ಕಾಲವನ್ನು ಗೀರುಗಳಿಂದ ತೋರಿಸಿ, 
ನಷ್ಟದ ರೀತಿ, ಸರಿಸ್ಥಿತಿಗಳೆನ್ಸನುಸರಸಿ, ಸಮಗ್ರ ಹತೋಹಓಕ್ರಮಗಳನ್ನು ಪಟ್ಟಿ 
ಮಾಡಿದೆ. ಇದಕ್ಕಾಗಿ ಒಂದು ಬೆಳೆಯ ಒಟ್ಟು ಕಾಲವನ್ನು ಸಸಿ ಬೆಳವಣಿಗೆ 
ಫಲ ಮತ್ತು ಕೊಯ್ದುಗಳಾಗಿ ಸೂಕ್ತ ತೋರಿದಂತೆ ವಿಂಗಡಿಸಿ, ಆಯಾ ಕಾಲದಲ್ಲಿ 
ಕಂಡು ಇರುವ, ಒಂದರನೇಲೊಂದು ಬೀಳುವ, ಮತ್ತು ಸ್ವಲ್ಪ ಕಾಲದ ನಂತರ 
ನಿಂತು ಹೋಗುವ ಕೀಟಗಳನ್ನು ಗೀರುಗಳಲ್ಲಿ ತೋರಿಸಿದೆ. ಪ್ರತಿ ಹಂತವನ್ನು 
ತಿಂಗಳುಗಳಲ್ಲಿ ವಿಂಗಡಿಸಿದೆ. ಇದರಿಂದ ಕೇಟಿಗಳು ಬೀಳುವ, ಅವುಗಳಿರುವ ಕಾಲ 
ವನ್ನು ತಿಳಿದು ಹತೋಟಿ ಕ್ರಮಗಳನ್ನು ಅನುಸರಿಸಲು ಅನುಕೂಲ. ಕೀಟಗಳನ್ನು 
ಗುರುತಿಸುವುದೂ ಬೇಕೆನ್ನುವವರಿಗೆ ಕೀಟ ಹಂತಗಳ ಗುರುತುಗಳನ್ನೂ ಮತ್ತು 
ಬೆಳೆ ನಷ್ಟದ ಚಿಹ್ನೆಗಳನ್ನೂ ಕೋಷ್ಟಕದಲ್ಲಿ ತಿಳಿಸಿದೆ. ಇದರಿಂದ ಬೆಳೆಗಳ 
ರಕ್ಷಣೆಗೆ ಸಹಾಯವಾಗುತ್ತದೆ; ಆಗಿರುವ ನಷ್ಟಕ್ಕೆ ಕಾರಣ ಹುಳುಗಳೇ ಅಥವಾ 
ರೋಗವೇ ಎಂಬುದನ್ನೂ , ಹುಳುಗಳಿಲ್ಲದಿದ್ದಾ ಗಲೂ ಆಗುವ ನಷ್ಟದ ಕಾರಣವನೂ 
ಗೊತ್ತು ಮಾಡಬಹುದು. ವಿದ್ಯಾರ್ಥಿಗಳಿಗೂ, ಸಿಬ್ಬಂದಿಯವರಿಗೂ ಅನುಕೂಲ 
ವಾಗಲೆಂದು, ಜೀವನ ಚರಿತ್ರೆ ಮೊದಲಾದ ವಿಷಯಗಳನ್ನು ತಿಳಿಸಿ ಆಧಾರ 
ವಾಗುವಂತೆ ಮಾಡಿದೆ. 


ಬೆಳೆಗಳಿಗೆ ಬೀಳುವ ಕೀಟಿಗಳು ನೂರಾರು. ಕೇಟಿಗಳ ನಡತೆ ಮೊದಲಾದ್ದನ್ನು 
ಗಮನದಲ್ಲಿಟ್ಟು, ಯಾನ ವಿಷಯವನ್ನೇ ಆಗಲಿ, ತೃಪ್ತಿಕರವಾಗಿ ತಿಳಿಸುವುದು 
ಸುಲಭವಲ್ಲ, ವಿಷಯ ಗಹನ, ಗೂಢ, ನಿಗೂಢ. ಎಲ್ಲ ವಿಷಯಗಳನ್ನೂ ತಿಳಿಸ 
ಬೇಕೆಂದು ಪ್ರಯತ್ನಿಸಿರುವುದು, ಕಷ್ಟ ; ಅಂತೂ "ಕೆಂಡದ್ದೆಲ್ಲ ಕನ್ನ ಡದಲ್ಲಿರಲಿ' 
ಎಂಬ ಲೇಖಕನ ಆಸೆ; ದುರಾಸೆ ಆದರೂ ಆಗಲಿ! 


ll} 

ಪುಸ್ತಕದ ತುಂಬ ಪುನರಾವೃತ್ತಿ ಹೆಚ್ಚು. ಒಂದೇ ಕೀಟದ ವಿಷಯವನ್ನು 
ಅದು ಬೀಳುವ ಸಸ್ಯಗಳ ಮೇಲೆಲ್ಲ ಪುನಃ ಪುನಃ ತಿಳಿಸಿದೆ. ಒಂದು ಸಲ ಒಂದು 
ಕೀಟದ ವಿಷಯವನ್ನು ತಿಳಿಸಿ ಬೇರೆ ಸಸ್ಯಗಳ ಮೇಲೆ ಅದನ್ನು ತಿಳಿಸಬೇಕಾದಾಗ 
"ಇಂಥ ಸೆಸ್ಯ ಅಥವಾ ಬೆಳೆಯ ಕಡೆಗೆ ನೋಡಿರಿ ಎಂದು ಪುಸ್ತಕದ ಗಾತ್ರ ಮತ್ತು 
ಅಚ್ಚಿ ನ ಖರ್ಚನ್ನು ಉಳಿಸಬಹುದಿತ್ತು. ಆದರೆ ಪುನರಾವೃತ್ತಿಯನ್ನು ಬೇಕೆಂತಲೇ 
ಮಾಡಿದೆ. ಕೆಲವು ಓದುಗರ ಸ್ವಭಾನ , ವಿಷಯವನ್ನು ಓದುವ ಕಡೆಯಲ್ಲೇ 
ತಿಳಿಯಬೇಕೆಂಬ ಆಸೆ. "ಪುಟಗಳನ್ನು ತಿರುಗಿಸಿ ನೋಡುವವರು ಯಾರಪ್ಪಾ? 
ಅನ್ನುವವರ ಇರುತ್ತಾರೆ. ಅಂಥವರಿಗೆ ಅನುಕೂಲವಾಗಲೆಂದು ಉದ್ದೇಶಪೂರ್ವಕ 
ವಾಗಿ ಪುನರಾವೈತ್ತಿ ಮಾಡಿದೆ. ಆದರೂ ಕೆಲವೆಡೆ ಇದು ಅನಿವಾರ್ಯವಾಗಿದೆ. 

ವಿಜ್ಞಾನ, ಅದರಲ್ಲೂ ವ್ಯವಸಾಯದ ವಿಷಯಗಳನ್ನು ತಿಳಿಸಲು ಭಾಷೆ ಅದಷ್ಟೂ 
ನೇರ, ಸರಳ್ಕ ಸಾಮಾನ್ಯವಾಗಿರಬೇಕೆಂಬುದು ನನ್ನ ಧ್ಯೇಯ, ವಿಷಯ ತಿಳಿಯಲು, 
ಮಾತನಾಡುವಂತೆ ವಾಕ್ಯಗಳನ್ನು, ಅಪೂರ್ಣವಾಗಿ, ವಿರಾಮ ಚಿಹ್ನೆಗಳಿಂದ ಪೂರೈ 
ಸಿದ್ದೇನೆ. ಓದುವವರು, ವಿರಾಮ ಚಿಹ್ನೆಗಳ ಮೇಲೆ ತಪ್ಪಡೆ ಗಮನವಿಟ್ಟು ಓದ 
ಬೇಕೆಂದು ಪ್ರಾರ್ಥನೆ. 

ಕೆಲವು ಇಂಗ್ಲಿಷ್‌ ಪದಗಳಿಗೆ ಸರಿಯಾದ ಕನ್ನಡ ತಿಳಿದಿಲ್ಲವಾದ್ದರಿಂದ, 
ಅವನ್ನು ಕನ್ನಡದ ಅಕ್ಷರಗಳಲ್ಲಿ ಲಿಪ್ಯಂತರ ಮಾಡಿದೆ, ಕೆಲವಕ್ಕೆ ಕನ್ನಡವನ್ನು 
ರಚನೆ ಮಾಡಿದರೆ ಸರಿಯಾದ ಅರ್ಥ ಬರುವುದಿಲ್ಲವಾದ್ದರಿಂದ ಮತ್ತು ಅಂತರ 
ರಾಷ್ಟ್ರೀಯ ಪದಗಳಾದ್ದರಿಂದ, ಇಂಗ್ಲಿಷ್‌ ಪದೆಗಳನ್ನೇ ಕನ್ನಡದಲ್ಲಿ ಬರೆದಿದೆ. 
ಉದಾ ; ಬೇಕೆ ಬೇರೆ ತರಗತಿ, ಹುಳುಗಳ-ಮರಿಗಳ ಹೆಸರು-ನಿಂಫ್‌, ಕ್ಯಾಟಿರ್‌ 
ಪಿಲ್ಲರ್‌, ಗ್ರಬ್‌, ಮ್ಯಾಗಟ್‌, ಲಾರ್ವ, ಇತ್ಯಾದಿ. "ಬಟ್ಟಿರ”ಫ್ಲ್ಟೈ' ಎಂಬುದನ್ನು 
ಚಿಟ್ಟಿಯೆಂದೂ (ಹಗಲಿನಲ್ಲಿ ಹಾರಾಡುವ ಬಣ್ಣ ಬಣ್ಣದ ಕೀಟಗಳು) "ಮಾತ್‌' 
ಎಂಬ ಕೇಟಿ ದೀಪಕ್ಕೆ ಆಕರ್ಷಿಸೆಲ್ಪಡುವುದರಿಂದ ಪತಂಗವೆಂದೂ ಕರೆದಿದೆ. 

ಅಯಾ ಬೆಳೆಗೆ ಬೀಳುವ ಕೀಟಿಗಳ ಹತೋಟಿಗೆ ತಿಳಿಸಿರುವ ಕ್ರಮ, ಕೀಟ 
ನಾಶಕ ಇತ್ಯಾದಿ ತಕ್ಷಣದ ಉಸಯೋಗಕ್ಕೆ ಮಾತ್ರ. ಈಗಂತೂ ಹಲವಾರು 
ಕೀಟನಾಶಕಗಳನ್ನು ತಯಾರಿಸುತ್ತಿರುವುದೆರಿಂದ; ಅನೆಲ್ಲನನ್ನೂ ತಿಳಿಸಲು ಸಾಧ್ಯ 
ವಿಲ್ಲ. ತಿಳಿಸಿರುವ ಕೀಟನಾಶಕವನ್ನು ಮಾತ್ರನೇ ಬಳಸಬೇಕಂಬ ಅಭಿಪ್ರಾಯವೂ 
ಅಲ್ಲ. ಪರಿಶೋಧನೆ ಮುಂದುವರಿದಂತೆ, ಕ್ರಮಗಳೂ, ಕೀಟಿನಾಶಕಗಳೂ ವ್ಯಶ್ಯಾ 
ಸವಾಗುತ್ತವೆ. ಆದ್ದರಿಂದ, ಈ ಬಗ್ಗೆ ಸಂಬಂಧಪಟ್ಟ, ಅಧಿಕಾರಿಗಳಂದ ಮತ್ತು 
ಕೀಟನಾಶಕದ ಸಾಹಿತ್ಯದಿಂದ, ಪರಿಶೀಲನಾ ಪ್ರಕಟಿನೆಗಳಿಂದ ತಿಳಿಯಬೇಕು, 
ಅಪ್ರಧಾನ ಕೀಟಿಗಳಿಗೂ, ನಷ್ಟ ಗಣನೀಯನಲ್ಲದ ಕಡೆಯೂ ಹತೋಟ ಕ್ರಮ 
ಗಳನ್ನು ತಿಳಿಸಿಲ್ಲ; ಬೇಕಾಗಲಾರದು. 


ix 

ಸಮಗ್ರ ಹತೋಟಿ ಕ್ರಮಗಳಲ್ಲಿ, ಬೆಳೆ ಪ್ರಾರಂಭವಾದಾಗಿನಿಂದ, ಕೊಯ್ಲಾ 
ಗುನವಶರೆಗೂ, ಕೀಟಗಳ ನಿವಾರಣೆ ಮತ್ತು ಹತೋಟಿಗೆ ಮಾಡಬೇಕಾದ ಎಲ್ಲ ಕ್ರಮ 
ಗಳನ್ನೂ ತಿಳಿಸಿದೆ. ಪರಿಶೀಲನೆ ಸತತವಾಗಿ ನಡೆದು, ಫಲಿತಾಂಶಗಳು ತಿಳಿದಂತೆಲ್ಲ 
ಆ ಕ್ರಮಗಳನ್ನು ಉತ್ತಮಪಡಿಸಬಹುದು. 

ಕೀಟಗಳ ವಿಷಯ, ಹತೋಟ ಕ್ರಮಗಳನ್ನು ತಿಳಿಸುವ ಮೊದಲು ಆಯಾ 
ಬೆಳೆಯ ಪ್ರಾಮುಖ್ಯತೆಯನ್ನು ಸಂಕ್ಷಿಪ್ತವಾಗಿ ಕೊಟ್ಟಿದೆ. ಅದರ ಪ್ರಧಾನ, 
ಅಪ್ರಧಾನ ಕೀಟಗಳ ವಿಷಯವನ್ನು ಸಾಧ್ಯವಾದಸ್ಟೂ ಸಂಗ್ರಹಿಸಿದೆ. ಇದರಿಂದ 
ಸಸ್ಯರಕ್ಷಣೆಗೆ ಸ್ವಲ್ಪಮಟ್ಟಿಗಾದರೂ ಸಹಾಯ ದೊರಕಿ, ವಿದ್ಯಾರ್ಥಿಗಳಿಗೂ, 
ಸಂಶೋಧಕರಿಗೂ, ರಕ್ಷಣೆಸಿಟ್ಟಂದಿಯವರಿಗೂ, ವಿಷಯ ತಿಳಿಯಲು ಆಧಾರವಾಗ 
ಬಹುದೆಂಬ ನಿರೀಕ್ಷೆ ಇದೆ. 

ಈ ಪುಸ್ತಕದ ವಿಷಯಗಳನ್ನು ಅನೇಕ ಆಧಾರ ಗ್ರಂಥಗಳಿಂದ, ಸಂಶೋಧನಾ 
ಪ್ರಕಟಣೆಗಳಿಂದ ಮತ್ತು ನನ್ನ ಅಲ್ಪ ಅನುಭವ, ಅವಗಾಹನೆಗಳಿಂದ ಸಂಗ್ರಹಿಸಿದೆ. 
ಅವುಗಳ ಕರ್ತರು, ಪ್ರಕಟಿಣಕಾರರೆಲ್ಲರಿಗೂ ನನ್ನ ಕೃತಜ್ಞತೆ, 

ಚಿತ್ರಗಳನ್ನು ಸೂಚಿಸಿ ಬರೆಸಲು, ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ 
ಬಿ. ಎನ್‌. ವಿಶ್ವನಾಥ್‌ ಸಹಾಯ ಮಾಡಿದ್ದಾರೆ. ಆಗಾಗ್ಗೆ ಕೀಟ ವಿಜ್ಞಾನದ 
ಪ್ರಾಧ್ಯಾಪಕರುಗಳಾದ ಡಾ! ಜಿ. ಪಿ. ಚೆನ್ನಬಸವಣ್ಣ, ಡಾ| ಓ, ಎಸ್‌. ತೋಂಟ 
ದಾರ್ಯ ಹಾಗೂ ಡಾ! ಜಿ. ಕೆ. ವೀರೇಶ್‌ ಸೂಕ್ತ ಸಲಹೆಗಳನ್ಸಿ ತ್ತಿದ್ದಾರೆ. 
ಬೋಧಕರು ಸಂಶೋಧನಾ ಸಹಾಯಕರೂ ಅದ ಶ್ರೀ ಎಂ.ಸಿ. ದೇವಯ್ಯ, ಶ್ರೀಕೆ.ನಿ. 
ಶೇಸುರೆಡ್ಡಿ, ಶ್ರೀ ಎಂ. ಎ. ದೇವಯ್ಯ, ಶ್ರೀ ಕೆ. ಡಿ. ಘೋರ್ಪಡೆ ಇವರು ಕೆಲವು 
ಕೀಟಿಗಳ ನಿಷಯವನ್ನು ಸಂಗ್ರಹಿಸಿ ಸಹಾಯ ಮಾಡಿದ್ದಾರೆ. ಶ್ರೀ ಆರ್‌, 
ಗೋವಿಂದನ್‌ ಸ್ವಚ್ಛ ಪ್ರತಿಯನ್ನು ಕರಡಿನೊಂದಿಗೆ ಹೋಲಿಸಿ, ತಪ್ಪುಗಳನ್ನು ಸರಿ 
ಪಡಿಸಿದ್ದಾರೆ, ಶ್ರೀ ಕೆ. ಎ. ಜಾಢನ್‌, ಸ್ವಚ್ಛ ಪ್ರತಿಯನ್ನು ಮುದ್ದಾದ ಅಕ್ಷರ 
ಗಳಿಂದ ಬರೆದುಕೊಟ್ಟಿದ್ದಾರೆ. ಇವರೆಲ್ಲರಿಗೂ ನಾನು ಚಿರಖುಣಿ; ನನ್ನ ವಂದನೆಗಳು. 


ಈ ಪುಸ್ತಕಕ್ಕೆ ಹೆಸರಿಗೆ ತಕ್ಕ ಅರ್ಹತೆ ಇರಲಾರದು ; ಪೂರ್ಣತೆಯಂತೂ 
ಇಲ್ಲ; ವಿಷಯವನ್ನು ಉತ್ತಮಗೊಳಿಸಲು, ಇದು ಆಧಾರವಾದರೆ ಸಾಕು. 
ಪುಸ್ತಕವನ್ನು ಬರದದ್ದೇ ತಡ್ಕ ವಿಜ್ಞಾನ, ಸಂಶೋಧನೆ ನಾಗಾಲೋಟದಿಂದ 
ಓಡುತ್ತಿರುವುದರಿಂದ, ಇದು ಅಚ್ಚಾಗಿ ಹೊರಗೆ ಬರುವಾಗ್ಗೆ ಎಷ್ಟೋ ವಿಷಯ 


ಹಳೆಯದಾಗಬಹುದು. ಇದನ್ನು ತಪ್ಪಿಸಲಾಗಲಿಲ್ಲ. 


ಬೆಂಗಳೂರು ಡಾ| ಎಂ. ಪುಟ್ಟಿರುದ್ರಯ್ಯೆ 
ದಿ. 25-11-76 


DT MU ಜ.0 ಧಿಭಿ ಔಪ ಶ್‌ 


ಪರಿವಿಡಿ 


ಮುನ್ನುಡಿ 
ಸಂಪಾದಕರ ಮಾತು 
ಲೇಖಕರ ಮಾತು 
ಪರಿವಿಡಿ 
ಕೋಷ್ಟಕಗಳ ಪಟ್ಟಿ 
ಚಿತ್ರಗಳ ನಟ್ಟ 


ಹರಳು (ಔಡಲ) 

ಕಡಲೆಕಾಯಿ (ಶೇಂಗಾ) 

ಎಳ್ಳು 

ಕುಸುಮೆ (ಕುಸುಬೆ) 

ಹುಚ್ಚೆಳ್ಳು (ಗುರೆಳ್ಳು) 
ಅಗಸೆ 

ಸಾಸಿವೆ 

ಸೂರ್ಯಕಾಂತಿ 


ಅನ:ಬಂಧ 1-ಸೆಸ್ಯ ಸಂರಕ್ಷಣೆ ಒಲವು 

ಅನುಬಂಧ 2-ಅಳತೆ ಮತ್ತು ತೂಕದ ಕೋಷ್ಟಕ 

ಅನುಬಂಧ 3-ಶೀಕಡಾ ಸಿಂಸರಣೆ ಮಿಶ್ರಣವನ್ನು ತಯಾರಿಸುವಿಕೆ 
ಆಧಾರ ಗ್ರಂಥಗಳ ಪಟ್ಟಿ 

ಪಾರಿಭಾಹಿಕ ಶಬ್ದಕೋಶೆ 


Ii 


Vil 
೫೩1 
xili 
xill 


29 
60 
69 
74 
76 
82 
94 


ಕೋಷ್ಟಕಗಳ ಪಟ್ಟಿ 


9.1 ಹರಳಿನ ಬೆಳೆಗೆ ಬೀಳುವ ಕೀಟಗಳು ಮತ್ತು ಅವುಗಳ ಚಿಹ್ನೆಗಳನ್ನು 
ಗುರುತಿಸುವಿಕೆ 


9,2 ಕಡಲೆಕಾಯಿ (ಶೇಂಗಾ) ಬೆಳೆಗೆ ಬೀಳುವ ವಿವಿಧ ಕೀಟಿಗಳ ಕಾಲ 
ಸೂಚಿ 


೪3 ಶೇಂಗಾ ಕೀಟ ಹೆಂಶಗಳನ್ನು ಹಾಗೂ ನಷ್ಟದ ಚಿಹ್ನೆಗಳನ್ನು ಗುರು 
ಕಿಸುವಿಕೆ 


9.4 ಎಳ್ಳಿನ ಕೀಟಿ ಹೆಂತಗಳನ್ನು ಹಾಗೂ ನನ್ಟದ ಚಿಹ್ನೆಗಳನ್ನು ಗುರು 
ಕಿಸುವಿಕೆ 


ಚಿತ್ರಗಳ ಪಟ್ಟಿ 


9.1 ಕೊಂಡಲಿ ಹುಳು (ಅಖಿಯ ಜಾನೇಟ) 
9.2 ಯೂಪ್ರಾಕ್ವೈಸ್‌ ಫೆ)ಟಿರ್ನ ಕುಚ್ಚು ಕಂಬಳಿ ಹುಳು 
9,4 ಹರಳಿನ ರೆಂಬೈ, ಕಾಯಿ ಕೊರೆಯುವ ಹುಳು ಡ್ರೈಕೊಕ್ರೋಸಿಸ್‌ 
ಪಂಕ್ಸೈಫೆರಾಲಿಸ" 
9.5 ಹರಳಿನ ಚಿಟ್ಟೆ (ಎರ್ಗೊಲಿಸ್‌ ಮೆರಿಯೋನಿ) 
9,6 ಹರಳು ಎಲೆಜಿಗಿ ತಿಗಣೆ (ಎಂಪೋವಾಸ್ಟ್ಯ ಫ್ಲ್ಲೇವೆಸೆನ್ಸ) 
9,7 ಚರೆರಂಧ) ದುಂಬಿ ಜೈಲೆಬೋರಸ್‌ ಫಾರ್ನಿಕೋಟಸ 
9,8 ಕೆಂಪುತಲೆಕಂಬಳಿಹುಳು (ಅಂಸ್ಯಾಕ್ಟ ಆಲ್ಬಿರ ನಗು 
9.9 ಶೇಂಗಾದ ಎಲೆ ಬೊಬ್ಬೆ ಕೇಟಿ (ಸ್ಫೊಮಾಪ್ಸೆರಿಕ್ಸ್‌ ಸೆಬ್‌ ಸೆಸಿನೆಲ್ಲ) 
9.10 ಕಡಲೆಕಾಯಿ ಕಾಂಡ ಕೊರೆಯುವ ಜೀರ್ದುಂಬಿ 
(ಸೈನಾಸ್ಟಿರ ಪೆರೊಟಿಟ್ಟ) 
9.11 ಅಗ್ರೋಟಸ್‌ ಇನ್ಸಿಲಾನ್‌ 
9.12 ಪ್ರೊಡಿನಿಯ ಲಿಟ್ಟೂರ 
9.13 ಜೊನಾಬ್ರಿಸ್‌ ಪುಸ್ಟುಲೇಟ (ಮೈಲಾಬ್ರಿಸ” ಪುಸ್ಟು ಲೇಟ) 
9.14 ಆಂಓಗ್ಯಾಸ್ಟ ಕೆಟಲ್‌ನಾಲಿಸ” ಸಶಂಗ 
9.15 ಲ್ಯಾಫಿಗ್ನ ಯುಕ್ಸಿಗುವ 
9.16 ಸಾಸುವೆ ಗರಗಸಹುಳು (ಎಥ್ಯಾಲಿಯ ಪ್ರಾಕ್ಸಿಮ) 
ಸೂಚನೆ: ಚಿತ್ರ 9-3 ಇಲ್ಲ 


30 


31 


60 


13 


18 


ಎಣ್ಣೆಬೀಜ (ಕಾಳು) ಗಳ 
ಬೆಳೆಗಳಿಗೆ ಬೀಳುವ ಕೀಟಿಗಳು 
ಹಾಗೂ 
ಅವುಗಳಹತೋಟ 


ಎಣ್ಣೆ ಬೀಜ(ಕಾಳು)ಗಳ ಕೀಟಗಳು 


ಎಣ್ಣೆ ಬೀಜಗಳ ಬೆಳೆಗಳಲ್ಲಿ ಹರಳು (ಔಡಲ), ಶೇಂಗಾ (ಕಡಲೆಕಾಯಿ), 
ಎಳ್ಳು, ಅಗಸೆ ಕುಸುಮೆ (ಕುಸುಬೆ), ಹುಚ್ಚಿಳ್ಳು (ಗುರೆಳ್ಳು), ಸಸಿನ ಸೂರ್ಯ 
ಕಾಂತಿ ಇತ್ಯಾದಿ ಸೇರಿವೆ. ಈ ಬೆಳೆಗಳಿಂದ ಮುಖ್ಯ ನಸ್ತು ಎಣ್ಣೆಯೇ ಅಲ್ಲದೆ, 
ಉಪೋತ್ಸನ್ನನೂ ಇದೆ. ಅದು ಹಿಂಡಿ; ದನಗಳ ಮೇವು, ಸೆ ಸ್ಯಗಳಗೆ ಗೊಬ್ಬ ರ. 
ಎಣ್ಣೆಗಳಂತೂ ಹಲವು ಕೈಗಾರಿಕೆಗಳಲ್ಲಿ ಬಳಕೆ; ಸದಧ, ಜಾತ ವಸ್ತುಗಳಿಗೂ 
ಉಪಯೋಗ ; ಕೆಲವು ಎಣ್ಣೆ ಬೀಜಗಳು ಆಹಾರವೂ ಸಹ 


ಎಣ್ಣೆ ಬೀಜಗಳ ಉತ್ಪಾ ದನೆಯಲ್ಲಿ ಭಾರತಕ್ಕೆ ಪ್ರಥಮ ಸ್ಥಾನ. ಕರ್ನಾಟಕ 
ರಾಜ್ಯದಲ್ಲಿ” ಒಟ್ಟು ಬೆಳೆಗಳ ಕ್ಷೇತ್ರದಲ್ಲಿ ಎಣ್ಣೆ ಬೀಜಗಳದ್ದೇ ಶೀಕಷಾ 12. ಇಲ್ಲಿ 
ಮುಖ್ಯವಾಗಿ, ಶೇಂಗ, ಹರಳು, ಎಳ್ಳು, ಕುಸುಬೆ, ಅಗಸೆ ಸಾಸಿನೆಗಳೆನ್ನು 
ಬೆಳೆಯುತ್ತಾರೆ, ಈ ಬೆಳೆಗಳಿಗೆ ಹಲವು ಕೀಟಗಳ ಕಾಟಿನಿವೆ. ಆಯಾಕಾಲದ ಬೆಳೆ 
ಗಳು; ಬೆಳೆ ಬೀಜಗಳ ಬಿತ್ತನೆಯಿಂದ ಕೆಲವಕ್ಕ ಎತೂ ಎಲ್ಲ ಹಂತಗಳಲ್ಲೂ ಸಾಮಾನ್ಯ 
ವಾದ ಕೀಟಗಳಿವೆ. ಆದ್ದರಿಂದ, ಬೇಕೆ ಬೇಕಿ ಹೆಂತೆಗಳಿಗೆ ಬೀಳುವ ಕೀಟಗಳ್ದರೆ. 
ಅಂಥ ಬೆಳೆಗಳನ್ನು ಹಂತಗಳಾಗಿ ವಿಂಗಡಿಸಿ, ಕೀಟಿಗಳನ್ನು ತಿಳಿಸಿದೆ. ಉಳಿದವುಗ 
ಳಿಗೆ ಆಯಾ ಬೆಳೆಗಳ ಮೇಲೆಯೇ ಎಲ್ಲ ಕೀಟಿಗಳನ್ನು ವಿಶದೀಕರಿಸಿದೆ. ಎಲ್ಲ ಬೆಳೆಗೆ 
ಳಿಗೂ ಮಾಡಿರುವಂತೆ, ಸಮಗ್ರ ಹತೊಟ, ಕೇಟಿ ಹಂತಗಳ ಮತು ಸ್ರಿ ನಷ್ಟ ದ ಚಿಹ್ನೆ 
ಗಳನ್ನು ಗುರುತಿಸುವುದು, ಹಾಗೂ ಜೀವನಚರಿತ್ರೆಗಳನ್ನು ಪ್ರತಿ ಕವಾಗಿ 
ಕೊಟ್ಟಿದೆ. 


1 ಹರಳು (ಓಡಲ) 


ಇದರ ತೌರೂರಿನ ಬಗ್ಗೆ ವಿವಾದನಿದೆ ; ಕೆಲವರು ಭಾಂತನೆಂದೂ, ಕೆಲವರು 
ಉತ್ತರ ಆಫ್ರಿಕವೆಂದೂ ವಾದಿಸುತ್ತಾರೆ. ಹರಳುಬೀಜೃ ಎಣ್ಣೆಗಳ ನಿರ್ಯಾತ 
ವ್ಯಾಪಾರದಲ್ಲಿ ಭಾರತಕ್ಕೆ ಪ್ರಥಮ ಸ್ಥಾನ. ಹರಳನ್ನು ಅಮೆರಿಕ, ಕ್ವೀನ ಲಾಂಡ್‌ 
ಈಜಿಪ್ಟ್‌, ಸುಡಾನ್‌, ಆಫ್ರಿಕದ ಹಲವು ಭಾಗಗಳು, ದಕ್ಷಿಣ ಯೂರೋಪ್‌, 
ಅರೇಬಿಯ, ಇರಾಕ”, ಚೈನ ಜಪಾನ್‌ಗಳಲ್ಲಿ ಬೆಳೆಯುತ್ತಾರೆ. ಭಾರತದಲ್ಲಿ ಆಂಧ್ರ 
ಪ್ರದೇಶ ತಮಿಳುನಾಡು, ಕರ್ನೂಟಿಕ ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. 

ಇದನ್ನು ಶುದ್ಧ (ಇಡಿ) ಬೆಳೆಯಾಗಿಯೂ ಮತ್ತು ಆಕೃಡಿ ಬೆಳೆಯುತ್ತಾರೆ. 
ಹಿತ್ತಲು, ತೋಟಗಳಲ್ಲಿ ಅನೇಕ ವರ್ಷಗಳಿದ್ದು, ಸಣ್ಣ ಮರಗಳಾಗಿ ಧೃವ ಬೆಳೆಯಾ 
ಗುತ್ತದೆ. 5-8 ತಿಂಗಳ ಬೆಳೆ, ಜುಲೈ ತಿಂಗಳಲ್ಲ ಬಿತ್ತನೆ ಮಾಡಿದಾಗ, ಅಕ್ಟೋ 
ಬರ್‌ ಕೊನೆಯಲ್ಲಿ ಹೂಗೊಂಚಲುಗಳು ಬಂದು, ನವೆಂಬರ” ಕೊನೆಯಲ್ಲಿ ಕಾಯಾಗ 
ಳನ್ನು ಕೀಳಬಹುದು. 

ಹರಳೆಣ್ಣೆ ಮನೆಗಳಲ್ಲೂ, ಔಷಧಕ್ಕೂ ಕೈಗಾರಿಕೆಗಳಲ್ಲೂ ಉಸಯೋಗ. 
ಅಭ್ಯಂಜನ, ಭೇದಿಗೂ, ಮತ್ತು ದೀಪಕ್ಕೂ ಸಹ ಬಳಕೆ. ಹಿಂಡಿ ಒಳ್ಳೆಯ ಗೊಬ್ಬರ; 
ಎಲೆ, "ಇರಿ' ರೇಷೆ ಒಹುಳಕ್ಕೆ ಆಹಾರ. 

ಈ ಬೆಳೆಯ ಸಣ್ಣ ಗಿಡಗಳಿಗೆ ಬೀಳುವ ಹುಳುಗಳೀ ಬೆಳೆದ ಗಿಡಗಳಿಗೂ ಬೀಳು 
ತ್ತವೆ; ಕಾಯಿ ಮತ್ತು ರೆಂಬೆಗಳನ್ನು ಕೊರೆಯುವ ಹುಳುಗಳು ಮಾತ್ರ ಬೆಳೆದ ಗಿಡ 
ಗಳಿಗೆ ಬೀಳುತ್ತವೆ. ಆದ್ದರಿಂದ ಗಿಡದ ಹಂತಗಳನ್ನು ನಿಂಗಡಿಸಿಲ್ಲ. ಸಮಗ್ರ 
ಹತೋಟ, ಮತ್ತು ಕೀಟಿದ ಹೆಂಶ, ನಷ್ಟವನ್ನು ಗುರುತಿಸುವುದು ಮತ್ತು ಪ್ರತಿ 
ಕೀಟದ ಜೀವನ ಚರಿತ್ರೆ ಇತ್ಯಾದಿಗಳನ್ನು ಕೊಟ್ಟಿದೆ, 


ಹರಳಿನ ಕೀಟಗಳ ಸಮಗ್ರ ಹತೋಟ 


1) ಸ್ವಾಭಾವಿಕ ತ್ಯ ಸರೋಪಜೀನಿಗಳನ್ನು ಳಿಸಬೇಕು. 

ಎರಡನೆ ಹಂತ ಮತ್ತು ಇನ್ನೂ ಬೆಳೆದ ಕೊಂಡಲಿ ಹುಳುಗಳ ಮೇಲೆ 
ಮೈಕ್ರೊಸ್ಲ್ಸೈೈಟಸ್‌ ಓಫಿಯುಸಿ ಎಂಬ ಪರೋಪಜೀವಿ ಕಣಜಗಳದ್ದು ಕೊಂಡಲಿ ಹುಳು 
ಗಳ ಹಿಂಭಾಗದ ಹುಸಿ ಕಾಲುಗಳ ಬಳಿ ಅಂಓರುತ್ತವೆ; ಸುಲಭವಾಗಿ ಗುರುತಿಸ 
ಬಹುದು, ಅವು ಹೆಚ್ಚಾಗಿದ್ದಾಗ ಕೇಟಿನಾಶಕ ಬೇಕಾಗುವುದಿಲ್ಲ. ವಿವೇಚನೆ 
ಯಿಲ್ಲದೆ, ಕೇಟಿನಾಶಕವನ್ನು ಹಾಕಿ, ಉಪಕಾರಿ ಕೀಟಗಳನ್ನು ಕೊಲ್ಲಬಾರದು, 


ಹರಳು (ಔಡಲ) 3 


ಪಕೋಪಜೀನಿಗಳು ಕಡಮೆ ಇದ್ದರೆ ಬೇರೆ ಕ್ರಮ ಅಗತ್ಯ. 

2) ಸಾಧ್ಯವಾದ ಕಡೆಗಳಲ್ಲಿ ಸದಾ ನೋಡುತ್ತಿದ್ದು, ಕಂಡುಬಂದ 
ಕೊಂಡಲಿ ಹುಳುಗಳನ್ನು ಕೈಯಿಂದ ಆರಿಸಿ ಕೊಲ್ಲಬೇಕು. 

3) ಹುಳುಗಳಿದ್ದ ತಾಕುಗಳಲ್ಲಿ, ಬೆಳಿಗ್ಗೆ ಅಥವಾ ತಂಪುಹೊತ್ತಿನಲ್ಲಿ, ಅನ್ನ 
ವನ್ನು ಗಿಡಗಳ ಮೇಲೆರಚಿ, ಕಾಗ್ಗೆ ಇತರ ಪಕ್ಷಿಗಳನ್ನು ಆಕರ್ಸಿಸಬೇಕೂ, ಅನ್ನಕ್ಕೆ 
ಬಂದ ಪಕ್ಷಿಗಳು ಹುಳುಗಳು ಕಂಡಕೂಡಲೈ, ಅವನ್ನು ತಿಂದ್ಕು ಹತೋಬಗೊಳಿಸು 
ತ್ತವೆ. ಇದನ್ನು ಎಲ್ಲ ರೈತರೂ ಮಾಡಬೇಕು. 

4) ಎಲೆಗಳ ಕೆಳಗೆ ನೊಟ್ಟಿ ಗುಂಪುಗಳಿದ್ದರೆ, ನಾಶಮಾಡಬೇಕು. 

5) ಎಲೆ ತಿನ್ನುವ ಕ್ಯಾಟರ'ಪಿಲ್ಲರ್‌ಗಳು, ಸಣ್ಣವಾಗಿದ್ದಾಗ, ಎಲೆಗಳ ಕೆಳಗೆ 
ಒಟ್ಟಾಗಿದ್ದು ತಿನ್ನುತ್ತವೆ, ಅಂಥ ಎಲೆಗಳನ್ನು ಹುಳು ಸಹಿತ ಕಿತ್ತು ಜಜ್ಜಬೇಕು. 

6) ಹುಳುಗಳು ಸಣ್ಣವಾಗಿದ್ದಾಗಲೇ ಶೇಕಡಾ 0.1 ಪ್ಯಾರಥ್ಛೆಯಾನ” 
ಅಥವಾ ಡಿಪ್ಬಿರಿಕ್ಸ್‌ ಸಿಂಪರಿಸಬೇಕು. 

7) ಬೆಳೆದ ಹುಳುಗಳಿದ್ದರೆ ಹೊಟ್ಟಿ ಪಾಷಾಣವನ್ನು ಸಿಂಪರಿಸಬೇಕು, ಶೇಕಡಾ 
306 ಡಿಡಿಟಿ ಅಥನಾ ಬಿಎಚ್‌ಸಿ 1 2ೌಂಡನ್ನು 16 ಗ್ಯಾಲನ್‌” ನೀರಿನಲ್ಲಿ ಕರಗಿಸಿ 
ಸಿಂಪರಿಸಬೇಕು. 

8) ತುರುಜೆ ಕೋಶಗಳನ್ನು ದೂರದಿಂದಲೇ ಜಜ್ಜಬೇಕು. 

9) ಕೊಂಬೆ, ಕಾಯಿಗೊಂಚಲುಗಳಿಗೆ ಹುಳು ಬಿದ್ದಿದ್ದಕ್ಕೆ ಅವನ್ನು ಕಶ್ತ 
ರಿಸ್ಕಿ ಸುಡಬೇಕು. 

10) ಬೇರೆ ಆಸರೆ ಸಸ್ಯಗಳನ್ನು ಹರಳನ ಬಳಿ ಬೆಳೆಯಬಾರದು. ಬೆಳೆ 
ದಿದ್ದಕೆ, ಅವುಗಳ ಮೇಲೂ ಕೇಟಗಳಿದ್ಬಾಗ ಹತೋಟಿ ಗೊಳಿಸಬೇಕು, 


ಕೋಷ್ಟಕ 9.6 
ಹರಳಿನ ಬೆಳೆಗೆ ಬೀಳುವ ಕೀಜಿಗಳು ಮತ್ತು ಅವುಗಳ 
ಚಿಹ್ನೆಗಳನ್ನು ಗುರುತಿಸುನಿಕೆ 


ಕೀಟ ಕೀಟಿಗಳೆ ಹಂತಗಳ ಗುರುತು. ನಷ್ಟದ ಚಿಹ್ನೆಗಳು 


1 ಕೊಂಡಲಿಹುಳು ಪತಂಗ ದಪ್ಪ, ನರೆ. ಕೊಂಡಲಿ ಹುಳುಗಳು, 
(ಅಖೀಯ ಜಾನೇಟಿ) ಬೂದು, ಕೆಳರಿಕ್ಸೆಗಳ ಮೇಲೆ ಎಲೆ ಮತ್ತು ಸುಳಿಯನ್ನು 
ಕಪ್ಪು ಮಚ್ಚೆಗಳು. ವಿಶೇಷವಾಗಿ ತಿಂದು 
ಮೊಟ್ಟಿಗಳು ಗುಂಪಿನಲ್ಲಿ ಕಾಂಡಗಳನ್ನು ಬಿಬ್ಬಿರು 

ಅಥನಾ ದೂರ ದೂರ, ತ್ತನೆ, 





4 ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟಿಗಳು ಹಾಗೂ ಆವುಗಳ ಹತೋಟಿ 


ಕೀಟ 


2 ಹೊಗೆ ಸೊಪ್ಪಿನ 
ಹುಳು 
(ಸ್ಫೊಡಾಪ್ಪಿರ ಲಿಟ್ಟೂರ) 


3 ತುರುಜಿ ಹುಳು 
(ಪೆರಾಸ ಲೆಪಿಡ ) 


ಕೀಟಿಗಳ ಹಂತಗಳ ss 


ಬೂದು ಅಥವಾ ಹಸುರು, 
ಕೆತ್ತನೆ ಎಲೆ, ಸಣ್ಣ ರೆಂಬೆ 
ಗಳ ಮೇಲೆ. 

Pi ಹುಳು ದಪ್ಪ, 

ಲ್ಪ ನರೆಬನಾತು, ಮೃ ದು 

ಬಣ್ಣ ದಲ್ಲಿ ವ ತ್ಯಾಸ್ಯ ೪ 
ಅಥವಾ ಬೂದು ಪಟ್ಟಿ ಗಳು. 
ಕುಣಿಕೆ ಹುಳು, 

ಕೋಶ ಭೂಮಿಯ 
ಮೇಲೆ ಎಲೆಗಳ ಮಡಿಕೆಯಲ್ಲಿ 
ಅಥವಾ ನೆರಳಿನ ಮರಗಳ 
ಬಿರುಕುಗಳಲ್ಲಿ, ದಪ್ಪ, ನರೆ 
ಬೂದು, 

ಪತಂಗ ದಪ್ಪ, ಮುಂದಿನ 
ಕಿಕ್ಕೆಗಳ ಮೇಲೆ ಸೊಟ್ಟ 
ಗೀರುಗಳು, ಗುರುತುಗಳು. 
ಹೆಣ್ಣಿನ ಹೊಟ್ಟ ತುದಿಯಲ್ಲಿ 
ಕೂದಲು. 

ಮೊಟ್ಟೆಗಳು ಎಲೆಗಳ 
ಕೆಳಗೆ ಗುಂಪಾಗಿ ಕೂದಲು 
ಗಳಿಂದ ಮುಚ್ಚಿದೆ, 

ಕ್ಯಾಟರ್‌ ಪಿಲ್ಲರ್‌ ದಪ್ಪ, 
ಮೃದು, ಗೀರುಗಳಿವೆ, 
ಕಪ್ಪು ಅಡ್ಡ ಸಟ್ಟಿಗಳು. 

ಕೋಶ ಮಣ್ಣಿನೊಳಗೆ 
ದಪ್ಪ, ಕಪ್ಪುಬೂದು. 

ಪಶಂಗ ದಪ್ಪ, ಹಸುರು 
ಕಿಕ್ಸೆ ಗಳ ಬುಡದಲ್ಲಿ ಕಪ್ಪು 
ಟ್ಟೆ ಪಾ ಧಾನ್ಯ. 


ನಷ್ಟದ ಚಿಕ್ಕ ಗಳು 


ಕ್ಯಾಟರ್‌ಫಿಲ್ಲರ್‌ಗಳು 
ಎಲೆಗಳನ್ನು ಶಿಂದಿರುತ್ತವೆ. 
ಎಳೆ ಹುಳುಗಳು ಎಲೆ ಕಳಗೆ 
ಒಟ್ಟಾಗಿದ್ದು, ಹಸುರನ್ನು 
ತಿಂದು ಜಾಳು ಮಾಡು ' 
ತ್ತವೆ. 


ಕ್ಯಾಟರ್‌ಫಿಲ್ಲರ್‌ಗಳು 
ಒಟ್ಟಾಗಿ, ಎಲೆಗಳನ್ನು 
ವಿಶೇಷವಾಗಿ ತಿಂದಿರುತ್ತವೆ, 


ಹರಳು (ಔಡಲ) 


5 








REIS ಕವ 
ಮೊಟ್ಟೆಗಳು ಚಪ್ಪಟಿ, ಗಿಡಗಳ ಕೆಳಗೆ ಹಿಕೈೈಗಳು 
ಶಲ್ಪದಂತೆ, ಗುಂಪು, ಚಿಗು ಬಿದ್ದಿರುತ್ತವೆ. ಹುಳ್ಳು 
ರಿನ ಮೇಲೆ, ಕೋಶದ ಕೂದಲುಗಳಿಂದ, 
ಕ್ಯಾಟಂ"ಸಿಲರ್‌ಗಳು ಮೈ ಕೈ ನನೆ ತುರುಚೆ 
ಗುಂಪಾಗಿರುತ್ತವೆ. ಚಪ್ಪಟಿ, ಯುಂಟಾಗುತ್ತದೆ. 
ದಟ್ಸ, ನೋಟು, ಗೊಂಡೆ 
ಯಂತೆ ಚಲನೆ. ಬಣ್ಣ 
ಸೇಟುಹಸುರು. ಬಿಳಿ, 
ನೀಲಿ, ಪಟ್ಟೆಗಳು, ಗಂತಿ 
ಗಳ ಸೂಲಬುಗಳು. ಅವು 
ಗಳಿಂದ ನನ್ಯ ತುರುಚೆ 
K ಯುಂಟುಮಾಡುವ ಮುಳ್ಳು 
ಕೂದಲುಗಳು, 
ಕೋಶ, ದಪ್ಪ, ನರಿ 
ಬಣ್ಣ, ಚಿಟ್ಬನಂತ ಗೂಡಿ 
ನಲ್ಲಿ. ಅದರ ಮೇಲೂ, 
ತುರುಚೆ ಕೂದಲುಗಳ ಶೇಷ, 
ಒಟ್ಟಾಗಿ ನೂರಾರು, 
ಕಾಂಡದ ಬುಡ, ಕಟ್ಟಡ 
ಗಳ ಗೋಡೆಗಳ ಮೇಲೆ, 
4 ಕುಚ್ಚು ತುರುಚೆ ಪತಂಗ ಸುಮಾರು ಕ್ಯಾಟಿರ್‌ ಪಿಲ್ಲರ್‌ 
(ಯೂಪ್ರಾಕ್ಟಿಸ್‌ ಗಾತ್ರ... ರಿಕ್ಕೆಗಳುಕಿತ್ತಳೆ ಗುಂಪಾ?ದ್ದು ಎಲೆಗಳನ್ನು 
ಫ್ರೈಟರ್ನ) ಹಳೆದಿ, ತುದಿಯಲ್ಲಿ ಮೂರು ತಿಂದಿರುತ್ತನೆ. ಕೂದಲು 
ಕಪ್ಪು ಬಟ್ಟುಗಳು, ಕೆಳ ಕೈ ಮೈಗೆ ತಗುಲಿದರೆ, 
ರೆಕ್ಕೆಗಳು ಹಳದಿ. ನವೆಯುಂಟಾಗುತ್ತದೆ. 
ಮೊಟ್ಟಿ ಗಳು ಕೆನೆ ಬಣ್ಣ, 
ಶೆ ಗುಂಡು, ಚಪ್ಪಟೆ, 


ಗುಂಪಾಗಿ, ಕೂದಲುಗಳಿಂದ 
ಮುಚ್ಚಿ ಉತ್ತ ವೆ, 


6 ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುನ ಕೀಟಿಗಳು ಹಾಗೂ ಅವುಗಳ ಹತೋಟಿ 








ಕೀಟ 


ನ ಆರ್ಗಿಯ ಪಾಸ್ಟ್ರಿಕ 


ಹಾಹಾ ಡಾ. 





ಕೀಟಗಳ ಹಂತಗಳ ಗುರುತು. ನಷ್ಟದ ಚಿಹ್ನೆಗಳು 


ಕ್ಯಾಟರ್‌ ಹಿಲ್ಲರ” 
ಕಪ್ಪ) ಕೆಂಪು ಬೂದು, 
ರೋಮನಮುಯ, ಶಲೆಯ 


ಪಕ್ಕಗಳಲ್ಲಿ ಎರಡು ಮುಂಬಾ 
ಗಿರುವ ಕುಚ್ಚುಗಳು; ಕೊನೆ 
ಸಂಧಿಯ ಮೇಲೆ, ಹಿಂಬಾ 
ಗಿರುವ ಒಂದು ಕುಚ್ಚು. 
ಒಬ್ಟಾಗಿರುತ್ತವೆ, 

ಕೋಶ ಕೆಂಪು ಬೂದು, 
ರೇಸ್ಮೆಯ ಗೂಡಿನೊಳಗೆ, 

ಹೆಣ್ಣು ಪತಂಗಕ್ಕೆ ರೆಕ್ಟೆ 
ಗಳಿಲ್ಲ. ಮಾಸಲು ಬೂದು, 


ಮೋಟು, ನಯವಾದ 

ಕೂದಲುಗಳಿನೆ, ಗಂಡು 

ಹಾರಾಡುತ್ತದೆ. 
ಮೊಟ್ಟಿಗಳು ಗುಂಡು, 


ಮೇಲ್ಭಾಗ ಚಪ್ಪಟಿ, ಒಂದು 


ಬೂದು ಬಣ್ಣದ ಉಂಗುರ ತ್ತವೆ. 


ವಿಡೆ. ಉಳಿದ ಭಾಗ 
ಬಿಳುಪು, ಮೃದು, ಗುಂಪ 
ಗಿದ್ದು, ಕೂದಲುಗಳಿಂದ 
ಮುಚ್ಚಿರುತ್ತವೆ. 

ಕ್ಯಾಟರ್‌ ಪಿಲ್ಲರ್‌ ಬೂದು 
ಹಳದಿ. ತಲೆ ಕೆಂಪು, ಕಾಲು 
ಗಳು ಹಳದಿ. ತಲೆಯ 
ಪಕ್ಕಗಳಲ್ಲಿ ಮೊದಲನೆ 
ಸಂಧಿಯ ಮೇಲೆ, ಮುಂಬಾ 
ಗಿರುನೈ ಉದ್ದವಾದ 
ಕುಚ್ಚು, 11 ಮತ್ತು 12ನೆ 


ಕ್ಯಾಟರ್‌ ಪ್ರೀ ರ್‌ ಗಳು 
ಎಲೆಗಳನ್ನು ಕಚ್ಚಿ ತಿಂದಿರು 
ಕೂದಲು ಶಗುಲಿದ 


ಕಡೆ ನವೆ, 


ಹರಳು (ಔಡಲ) 








ಕೀಟ 


6 ಕಂಬಳಿ ಹುಳು 
(ಪೆರಿಕ್ಕಾ ಲಿಯ ರಿಸಿನಿ) 


7 


ಕೀಟಿಗಳ ಹಂತಗಳ ಗುರುತು ನಷ್ಟದ ಚಿಹ್ನೆಗಳು 


ಸಂಧಿಗಳ ಮೇಲೆ ಅಂಥವೆ 
ಕುಚ್ಚುಗಳು. ಹೊಟ್ಟೆಯ 
1- 4ನೆ ಸಂಧಿಗಳ ಮೇಲೆ 4 
ಒತ್ತಾದ ಹಳದಿ ಕುಚ್ಚು 
ಗಳು. 1 ಮತ್ತು 2 ಸಂಧಿ 
ಸು ಪಕ್ಕಗಳಲ್ಲಿ ಅಂಥವೈ 
ಕೆರಿದಾದ ಕುಚ್ಚುಗಳು. 
ಪಕ್ಕಗಳಲ್ಲಿ ಗೀರುಗಳಿನೆ, 
ಕೋಶ ಮಬ್ಬು ಬೂದು, 
ಕೂದಲುಳ್ಳದ್ದು, ಹೆಣ್ಣಿನಲ್ಲಿ 


ಗುಂಡು. ಕೋಶ ಒಂದು 
ಸಡಿಲವಾದ ಹಳದಿ ನರೆ 
ಗೂಡಿನಲ್ಲಿ, ಎಲೆಗಳು 


ಮತ್ತು ರೆಂಬೆಗಳ ಮಧ್ಯೆ. 


ಪತಂಗ ಸುಮಾರು 
ಗಾತ), ಮುಂದಿನ ರೆಕ್ಕೆ 
ಗಳು ಕಪ್ಪು, ತೆಳುವಾದ 
ಗುರುತುಗಳು; ಕೆಳ ರೆಕ್ರೈ 
ಗಳು ಕಡುಗೆಂಪು, ಕಪ್ಪು 
ಚುಕ್ಕೆಗಳಿವೆ, 

ನೊಟ್ಟಿಗಳು 
ಗಿರುತ್ತವೆ. 

ಕಂಬಳಿ ಹುಳು ಕೋಮ 
ಮಯ, ತಲೆ ಕಪ್ಪು ಬೂದು 
ಕಾಲುಗಳು ಕಪ್ಪು. 

ಕೋಶ ಸಡಿಲವಾದ 
ಕೂದಲುಗಳ ಮಥ್ಯೆ, ತರ 
ಗೆಲೆ ಕಸಗಳ ಮರೆಯಲ್ಲಿ, 
ಅಪರೂಪವಾಗಿ ಮನೆಗಳ 


ಗುಂಪ 


ಕಂಬಳಿ ಹುಳುಗಳು ಎಲೆ 
ಗಳನ್ನು ಕಚ್ಚಿ ತಿಂದಿರುತ್ತನೆ. 


3 ಎಣ್ಣೆ ಬೀಜ (ಕಾಳು)ಗಳ ಬೆಕಿಗಳಿಗೆ ಬೀಳುನ ಕೀಟಗಳು ಹಾಗೂ ಅವುಗಳ ಹತೋಓ 


ಕೀಟ 


ಹಾರಾಯ ಲಾ 


7 ಕಾಯಿ ರೆಂಬೆ 
ಕೊರೆಯುವ ಹುಳು 
(ಡೈಕೊಕ್ರೋಸಿರ್ಸ 
ಸಂಕ್ಟಿಫೆರಾಲಿಸ್‌) 





ಕಸೇಟಿಗಳ ಹಂತಗಳ ಗುರುತು 


ನಷ್ಟದ ಚಿಹ್ನೆಗಳು 








ಮೂಲೆಗಳಲ್ಲಿ ಹೆಂಚಿನ 
ಕೆಳಗೆ, 

ಪತಂಗ ಮಧ್ಯಸ್ಥ, 
ಬೂದು ಹಳದ್ಮಿ ರೆಕ್ಕೆಗಳ 
ಮೇಲೆ ಹಲವು ಕಪ್ಪು ಚುಕ್ಕೆ 
ಗಳು. 


ಮೊಟ್ಟೆಗಳು ಒಂದೊಂದೆ, 
ಕಾಯಿ, ಚಿಗುರಿನ ಮೇಲೆ. 
ಕ್ಯಾಟಿರ್‌ ಪಿಲ್ಲರ್‌ ಕಡು 
ಗೆಂಪು ಪಾಟಿಲ. ಮೈಮೇಲೆ 
ಮೋಟು ಗಂತಿಗಳು; ಅವು 
ಗಳಿಂದ ಮೋಟು ಕೂದಲು 
ಗಳು. ಶಲೆ ಕೆಂಪು. 
ಕೋಶ ಗೂಡಿನೊಳಗೆ, 
ಕಾಯಿ ಅಥವಾ ರೆಂಬೆಯ 
ಸುರಂಗದೊಳಗೆ. 


ಕ್ಯಾಟರ್‌ ಪಿಲ್ಲರ್‌ ರೆಂಬೈೆ 
ಕಾಯಿಗಳನ್ನು ಕೊರೆದಿರು 
ತ್ಮಡಿ. ಕೊರೆದಿರುವ ಕಡೆ 
ಯಿಂದ ಹೊರಕ್ಕೆ ಹಿಕ್ಕೆ, 
ಪ್ರಡಿಗಳಿಂದ ಕೂಡಿದ ಬಲೆ 
ನೇತಾಡುತ್ತಿರುತ್ತದೆ. 





ಹರಳು ಕೀಟಗಳ ಜೀವನ ಚರಿತ್ರೆ 


1 ಕೊಂಡಲಿ ಹುಳು 


"ಅಖೀಯ ಜಾನೇಟಿ ನಾಕ್ಕುಯಿಡಿ : ಲೆನಿಡಾಫ್ಟಿರ 


ಹರಳಿನ ಬಹುಮುಖ್ಯ ಕೀಟ. 


ಎಲೆಗಳನ್ನು ತಿನ್ನುತ್ತ ದೆ. 


ವಿಶೇಷ ನಷ್ಟ. 


ಕರ್ನಾಟಕ ರಾಜ್ಯದಲ್ಲಿ ಹರಳು ಬೆಳೆಯುವ ಪ್ರದೇಶಗಳಲ್ಲೆಲ್ಲ ಇದೆ. 
ಆಸರೆ ಸಸ್ಯ; ಅಪೂರ್ನವಾಗಿ ಹತ್ತಿ, ದಾಳಿಂಬೆ, ಅಚ್ಚೆ ಗಿಡ, ಬಾಗೆ, ಕಣ್ಣು 
ಪಡೆ, ನಕ್ಸ್‌ವಾಮಿಕಗಳಿಗೆ ಬೀಳುತ್ತದೆ. ಅಂತೂ ಸಾಧಾರಣವಾಗಿ ಹರಳಿಗೆ 


ನಿರ್ದಿಷ್ಟ. 


ಜೀವನ ಚರಿತ್ರೆ: ಸತಂಗ ದಸ್ಪ, ಕಪ್ಪುನಿಶ್ರವಾದ ಬೂದು, ಒಂದಂಗುಲ 
ಉದ್ದ; ಕೆಳಗಿನ ಕಿಕ್ಸೆಗಳ ಮೇಲೆ ಬಿಳಿಗೆರೆ ಮತ್ತು ಅಂಚಿನಲ್ಲಿ ದೊಡ್ಡ ಬಿಳಿ ಮಚ್ಚೆ 


ಹರಳು (ಔಡಲ) 9 


ಗಳಿವೆ. ಹಗಲು ಸೊಪಫ್ರುಸೆಜಿಗಳ ಮರೆಯಲ್ಲಿ ಅಡಗಿದ್ದು ಸಾಯಂಕಾಲದ ಮೇಲೆ 
ಹಾರಾಡುತ್ತವೆ. ಹೆಣ್ಣು, ಎಲೆಗಳ ಕೆಳಗೆ ಮತ್ತು ರೆಂಬೆಗಳ ಮೇಲೆ ನೊಟ್ಟಿಗಳನ್ನು 
ಒಂದೊಂದಾಗಿಡುತ್ತದೆ. ಒಂದು ಹೆಣ್ಣು ಸುಮಾರು 450 ಮೊಟ್ಟಿಗಳವರೆಗೂ 
ಇಡಬಲ್ಲದು. 


ಮೊಟ್ಟಿ ಸಣ್ಣ, ನೀಲಿ ಮಿಶ್ರವಾದ ಹಸುರು. ಕಾವು 3-4 ದಿನಗಳು. 


ಕೊಂಡಲಿ ಹುಳುವನ್ನು ಸುಲಭವಾಗಿ ಗುರುತಿಸಬಹುದು, ಶರೀರದ ಮಧ್ಯ 
ಭಾಗ ಪಲ್ಲಕ್ಕಿ ಬೊಂಬಿನಂತೆ ಬಗಿ ರುತ್ತದೆ. ಎಳೆ ಹುಳುಗಳು, ಎಲೆಯ ಕೆಳಭಾಗ 
ದಂತೆಯೇ ಬೂದು ಬಣ್ಣ; ಸ್ವಲ್ಪ ಬೆಳೆದ ಮೇಲೆ ಎಕ್ಕೆ ಹೊನಿನ ಬಣ್ಣಕ್ಕೆ ತಿರುಗಿ, 
ಕೊನೆಗೆ ನೇರಿಳೆ ಹಣ್ಣಿನ ಛಾಯೆಯನ್ನು ಹೊಂದುತ್ತವೆ. ಬೆಳೆದ ಹುಳು ಕೆಂಪಾಗಿ 
ರುವುದೂ ಉಂಟು- ತಲೆಯ ಮೇಲೆ ಮಚ್ಚೆಗಳಿನೆ, ಶರೀರದ ಪಕ್ಕಗಳಲ್ಲಿ ಬಿಳಿ 
ಅಥವಾ ಬೂದು ಗೆರೆಗಳಿವೆ, ಬಣ್ಣ ಮತ್ತು ಗೆರೆಗಳಲ್ಲಿ ವ್ಯತ್ಯಾಸ. ಶರೀರ ಬನಾತಿ 
ನಂತೆ ನುಣುಪು. ಹುಳುಗಳು ವಿಶೀಷವಾಗಿದ್ದು, ತಂಪು ಹೊತ್ತಿ ನಲ್ಲಿ ಬೆಳಿಗ್ಗೆ ಮತ್ತು 
ರಾತ್ರಿಯೆಲ್ಲ ಎಲೆಗಳನ್ನು, ಎಳೆಯ ಕಡ್ಡಿಗಳನ್ನು ತಿನ್ನು ತ್ತದೆ. ಬರೀಕಾಂಡ ಅಥವಾ 
ಎಲೆಗಳ ನಡುದಿಂಡುಗಳು ಮಾತ್ರ ಉಳಿದಿರುತ್ತದೆ. ಬಿಸಿಲನ್ನು ಸಹಿಸಲಾರವು; ಬಿಸಿಲಿ 





ಚಿತ್ರ 9.1: ಕೊಂಡಲಿ ಹುಳು (ಆಖೀಯ ಜಾನೇಟ) 


ದ್ವೆಕ್ಕಿ ಎಲೆಗಳ ಕೆಳಭಾಗದಲ್ಲಿರುತ್ತನೆ; ಎಲೆಗಳೇ ಇಲ್ಲದಿದ್ದರೆ, ಅವು ಹರಿದು ರಸ್ತೆಯ 
ಅತ್ತಿ, ಆಲದ ಮರಗಳಿಗೆ ನೆರಳಿಗಾಗಿ ಹತ್ತಬಹುದು. ಡಾ ರೀತಿ ತಿಂದು, 4 ಸಲ 
ಪೊರೆ ಬಿಟ್ಟು 5 ಹಂತಗಳಲ್ಲಿ, ಸುಮಾರು 15-21 ದಿನಗಳಲ್ಲಿ ಪೂರ್ತಿ ಬೆಳೆಯುತ್ತವೆ. 
ಬೆಳೆದ ಹುಳು 23} ಅಂಗುಲ ಉದ್ದ. 


10 ಎಣ್ಣೆಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ಕೋಶ ದಪ್ಪ, ಬೂದು, ಬೀಜದಂತೆ ಕೆಳಗೆ ಬಿದ್ದಿರುವೆ ಎಲೆಗಳ ಕೆಳೆಗೆ, ನವು 
ರಾದ ರೇಪ್ಮೆಯಂತಿರುವ ದಾರಗಳಿಂದ ಮಾಡಿದ ಗೂಡಿನೊಳಗೆ ಮಣ್ಣು ಮುಚ್ಚಿ 
ರುವುದರಿಂದ ಸುಲಭವಾಗಿ ಕಾಣುವುದಿಲ್ಲ ಕೆಲವು ನೇಳೆ ಎಲೆಗಳ ಮಧೆ 3 ಅಥವಾ 
ಕಾಯಿಗಳ ಮಧ್ಯೆ ಆನೇಕ ವೇಳೆ, ಹರಳಿನ ತಾಕನ್ನು ಬಿಟ್ಟು, ಪಕ್ಕದೆ ಅವರೆ, 
ತೊಗರಿ ಗಿಡಗಳ, ಬೇಲಿಗಳ ಕೆಳಗೆ, ತರಗೆಲೆಗಳ ಮಧ್ಯ ಮತ್ತು ರಸ್ತೆ ಸಾಲು ಮರೆ 
ಗಳ ಬಿರುಕುಗಳಲ್ಲೂ ಕೋಶವಾಗುತ್ತವೆ, ಕೋಶದ ಕಾಲ 10-15 ದಿನಗಳು. 

ಜೀವನ ಚರಿತ್ರೆಯ ಕಾಲ ಸುಮಾರು ಒಂದು ತಿಂಗಳು ಚಳಿಗಾಲದಲ್ಲಿ ಹೆಚ್ಚು 
ಹರಳಿನ ಬೆಳೆಯ ಕಾಲದಲ್ಲಿ 2-3 ಸಂತತಿಗಳಾಗಬಹುದು. ಒಂದು ಹೆಣ್ಣು ಪತಂಗ 
ದಿಂದ, ಮೂರು ಶಿಂಗಳಲ್ಲಿ ],60,000,00ಕೊಂಡಲಿ ಹುಳುಗಳಾಗಿ ಪತಂಗಗಳಾಗ 
ಬಹುದು. ಇದರಿಂದ ಈ ಕೀಟಿದ ಸಂಖ್ಯೆ ಹೇಗೆ ಅಪಾರವಾಗುತ್ತದೆಂಬ:ದು ತಿಳಿ 
ಯುತ್ತದೆ. 

ಪತಂಗ ಕಿತ್ತಳೆ ಹಣ್ಣನ್ನು ಚುಚ್ಚಿ ರಸವನ್ನು ಹೀರುತ್ತದೆ. ಇದಕ್ಕಾಗಿ ಆದರ 
ಸೊಂಡಿಲ ತುದಿ ಚೂಸಾಗಿ ಮಾರ್ಹಟ್ಟದೆ. ಇನೂ ಒಂದು ಹಣ್ಣಿನ ರಸವನ್ನು 
ಹೀರುವ ಪತಂಗ, ಸೆನ್ಟಂಬರ್‌-ಆಕ್ಟೋಬರ” ನಲ್ಲಿ ಇದರ ಹಾವಳಿ. 

(ಇದರ ಹತ್ತಿರ ಸಂಬಂಧಿ ಸ್ಕಾರಲೆಬ್ಲ ಆಲ್ಲಿರ ಎಂಬ ಕೊಂಡಲಿ ಹುಳುವೂ 
ಇದರ ಜತೆಯ.ಲ್ಲಿರುತ್ತಪಿ.) 


ಹತೋಟ : : 


1) ಹರೋಪಜೀವಿ ಕಣಜ ನೈಕ್ರೊಪ್ಸೈಓಸ್‌ ಓಫಿಯಾಸಿ ಸಣ್ಣ ಹುಳು 
ಗಳಿಗೆ ಬಿದ್ದು ಸ್ವಲ್ಪ ಮಟ್ಟಿಗೆ ಹತೋಟಗೊಳಿಸುತ್ತದೆ. ಇದರ ಕೋಶ ಹುಳುವಿನ 
ಹಿಂದಿನ ಹುಸಿಕಾಲುಗಳ ಮಧ್ಯೆ ಅಂಬಿರುತ್ತದೆ. ಅವು ನವಂಬರ" ನಲ್ಲಿ ಹೆಚ್ಚಿಗಿದ್ದು 
ಉಪಕಾರ ಮಾಡುತ್ತವೆ. ಅದುವರೆಗೆ ಮಾತ್ರ ಕೀಟನಾಶಕವನ್ನು ಉಪಯೋಗಿಸ 
ಬಹುದು, 

2) ಕೊಂಡಲಿ ಹುಳುಗಳು ಕಾಣಿಸಿಕೊಂಡ ಕೂಡಲೆ(ಸೆಪ್ಪಂಬರ್‌ ನಲ್ಲಿ)ಸಂಖ್ಯೆ 
ಯಲ್ಲಿ ಕಡನೆಯಾಗಿದ್ದಾಗ ದಿನವೂ, ಕೈಯಿಂದ ಆರಿಸಿ, ಕೊಲ್ಲಬಹುದು. 

3) ಹುಳುಗಳಿದ್ದ ತಾಕುಗಳಲ್ಲಿ ತಂಪು ಹೊತ್ತಿನಲ್ಲಿ, ಗಿಡಗಳ ಮೇಲೆ ಅನ್ನ 
ವನ್ನು ಎರಚಿ, ಕಾಗ ಇತರ ಪಕ್ಷಿಗಳನ್ನು ಆಕರ್ಷಿಸಿದರೆ, ಅವು ಅನ್ನಕ್ಕಾಗಿ ಎರಗಿ, 
ಹುಳುಗಳು ಕಂಡ ಕೂಡಲೆ ಅವನ್ನು ಪೂರ್ತಿ ತಿಂದು ಹತೋಟಿಗೊಳಿಸುತ್ತವೆ. ಈ 
ಕ್ರಮವನ್ನು ಎಲ್ಲ ರೈತರೂ ಅನುಸರಿಸಬೇಕು. 

4) ಕೀಟನಾಶಕ : ಹುಳುಗಳು ಸಣ್ಣವಾಗಿದ್ದಾಗಲೇ, ಶೇಕಡಾ 50ರ 
ಡಿಡಿಟಿ 1 ಕೆಜಿಯನ್ನು 20 ಗ್ಯಾಲನ” ನೀರಿನಲ್ಲಿ ಕರಗಿಸಿ ಸಿಂಪರಿಸಬೇಕು ಅಥವಾ 


ಹರಳು (ಔಡಲ) 11 


ಶೇಕಡಾ 2 ರ ಫಾಲಿಡಾಲ" ಪುಡಿ ಅಥವಾ ಶೇಕಡಾ 10ರ ಬಿಎಚ”ಸಿ ಪುಡಿಯನ್ನು 
ಧೂಳಿಸಚೇಕು ಅಥವಾ ಶೆ:ಕಡಾ 0.16ರ ಡಿನ್ಬಿರೆಕ್ಸ್‌ ಸಿಂಪರಿಸಬೇಕು, [1 ಲೀಟರ್‌ 
ನೀರಿಗೆ 1 ತೊಟ್ಟು (ಎಮ್‌ ಎಲ್‌)]. 

ಕೀಟ ನಾಶಕವನ್ನು 15 ದಿನಗಳಿಗೊಮ್ಮೆ 2-3 ಸಲ ತಂಪು ಹೊತ್ತಿನಲ್ಲಿ ಸಿಂಪ 
ರಿಸಬೇಕು ಅಥವಾ ಧೂಳಿಸಬೇಕು. ಇದರಿಂದಸ್ಪೊಡಾಪ್ಟಿರ ಮುಂತಾದ ಇತರ ಕೀಟ 
ಗಳು ಹತೋಟಿಗೊಳ್ಳು ತ್ತವೆ. 


2 ಹೊಗೆಸೊಪ್ಪಿನ ಹುಳು 
ಸ್ಫೊಡಾಪ್ಲಿರ ಲಿಟ್ಲೂರ ನಾಕ್ಟುಯಿಡಿ : ಲೆಪಿಡಾಪ್ವಿರ. 


ಇದು, ಹೊಗೆಸೊಪ್ಪಿನ ಮೇಲಿನಂತೆಯೇ, ಹರಳಿನ ಮೇಲೂ ಮುಖ್ಯ. 
ಎಲೆಗಳನ್ನು ತಿಂದು ವಿಶೇಷ ನಷ್ಟ ಪಡಿ ಸುತ್ತದೆ. ಸರ್ವಭಕ್ಷಕ. ರಾತ್ರಿ, ಶಿನ್ನುತ್ತದೆ 


ಆಸರೆ ಸಸ್ಯ :  ಹೆರಳ್ತು ಬಾಳೆ, ಅಗಸೆ, ಟೊಮೇಟೊ, ಕ್ರೂಸಿ ಪುಸ್ಟಿ 
ಗಳು, ಧಾನ್ಯದ ಬೆಳೆಗಳು, ಹೊಗೆಸೊಪ್ಪು, ಹುಲ್ಲೂ ಸಹ. 


ಜೀವನಚರಿತ್ರೆ : ಪತಂಗ ದಪ್ಪ, ಕಪ್ಪುಬೂದು, ಮುಂದಿನ ರೆಕ್ಕೆಗಳ, 
ಮೇಲೆ ಸೊಟ್ಟ ಸೊಟ್ಟಿ ಬಿಳಿ ಗುರುತುಗಳು (ಸಿರ್ಪಿಸ್‌ ಲ್ಯಾಫಿಗ್ಮ ಸ್ಪೊಡಾಸ್ಟಿರ, ಇತ್ಯಾದಿ 
ಗಳ ಹತ್ತಿರ ಸಂಬಂಧಿ), 

ಮೊಟ್ಟೆಗಳು ಎಲೆಗಳ ಕೆಳಗೆ, ಗುಂಪಾಗಿ, ಕೂದಲುಗಳಿಂದ ಮುಚ್ಚಿರುತ್ತವೆ. 
ಮೊಟ್ಟಿ ಗುಂಡು, ಹಳದಿ, ಕಾಪು 4-5 ದಿನಗಳು. 

ಸಣ್ಣ ಕ್ಯಾಟಿಂಪಿಲ್ಲಂ”ಗಳು ಕಪ್ಪು, ಎಲೆಯ ಕೆಳಗೆ, ಒಟ್ಟಾಗಿದ್ದು, ಹಸು 
ರನ್ನು ತಿಂದು ಜಾಳು ಮಾಡುತ್ತನೆ. ಅಂಥ ಎಲೆಗಳನ್ನು ದೂರದಿಂದಲೇ ಗುರುತಿಸ 
ಬಹುದು. ಬೆಳೆದಂತೆ, ಅವು ಹರಡಿ ಹಗಲು ಮಣ್ಣಿನಲ್ಲಿ ಅಡಗಿದ್ದು, ರಾತ್ರಿ 
ಹರಿದಾಡಿ, ಎಲೆಗಳನ್ನು ವಿಶೇಷವಾಗಿ ತಿಂದು, ಕತ್ತರಿಸುವ ಹುಳುಗಳಂತೆ ವರ್ತಿ 
ಸುತ್ತನೆ. ಬೆಳೆದ ಕ್ಯಾಟರ"ಫಿಲ್ಲರ ಮಾಸಲು ಹಸುರುಬೂದು ; ಕಪ್ಪು ಗುರುತು 
ಗಳು, ಎದೆಯ ಮೇಲೆ ಅಡ್ಡಪಟ್ಟಿ. ಬಣ್ಣದಲ್ಲಿ ವ್ಯತ್ಯಾಸ, ಕೆಲವಕ್ಕೆ ಉದ್ದ 
ಮತ್ತು ಅಡ್ಡ, ಬಣ್ಣದ ಪಟ್ಟಿಗಳಿರುತ್ತವೆ. 1-15 ಅಂಗುಲ ಉದ್ದ, ಸುಮಾರು 
15 ದಿನಗಳಲ್ಲಿ ಪೂರ್ತಿ ಬೆಳೆಯುತ್ತವೆ. 

ಕೋಶ ಭೂಮಿಯೊಳಗೆ 3-4 ಅಂಗುಲ ಆಳದಲ್ಲಿ, ಒರಟಾದ ಮಣ್ಣಿನ 
ಗೂಡಿನೊಳಗೆ. ಕಾಲ 15 ದಿನಗಳು. 

ಜೀವನ ಚರಿತ್ರೆಯ ಕಾಲ 30-40 ದಿನಗಳು, 


12 ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುನ ಕೀಟಿಗಳು ಹಾಗೂ ಅವುಗಳ ಹತೋಟಿ 
ಹತೋಟಿ ; 
1) ಮೊಟ್ಟಿ ಗುಂಪುಗಳನ್ನು ನಾಶ ಮಾಡಬೇಕು, 
2) ಜಾಳಾಗಿರುವ ಎಲೆಗಳನ್ನು ಹುಳುಗಳೆ ಸಹಿತ ಕೆತ್ತು ಜಜ್ಞಬೇಕು, 
3) ಶೇಕಡಾ 50ರ ಡಿಡಿಟಿ 1 ಕೆಜಿ 20 ಗ್ಯಾಲನ್‌ ನೀರಿನಲ್ಲಿ ಕರಗಿಸಿ 
ಸಿಂಪರಿಸಬೇಕು ಅಥವಾ ಶೇಕಡಾ 0,1ರ ಡಿಬ್ಬಿರಿಕ್ಸ್‌ ಸಿಂಪರಿಸ 
ಬೇಕು. 


4) ಕೊಯ್ಲಾದ ನಂತರ ತಾಕುಗಳನ್ನು ಉತ್ತು ಕೋಶಗಳನ್ನು ಹೊರ 
ಗೆಡವಬೇಕು. 


3 ಹರಳೀ ತುರುಚೆ 


ಪೆರಾಸ ಲೆಪಿಡ (ಲಾಟೊಯಿಯ ಲೆಪಿಡ) ಲೈಮಕೋಡಿಡಿ : ಲೆಪಿಡಾವ್ಟಿರ 


ಆಗಾಗ ಇದು ತೀವ್ರವಾಗಿ, ಎಲೆಗಳನ್ನು ತಿನ್ನುತ್ತದೆ. ಜನರಿಗೆ ನನೆ, 
ತುರುಚೆಯಾಗುತ್ತದೆ. 


ಆಸರಿ ಸಸ್ಯ; ಹರಳೇ ಅಲ್ಲದೆ, ಮಾವು, ಬಾಳೆ, ಕೆಂಚುವಾಳ, ದಾಳಿಂಬೆ, 
ತೆಂಗು, ತಾಹ್ಕ, ಬೇಲ ಇತ್ಯಾದಿ, 


ಜೀವನ ಚರಿತ್ರೆ: ಪತಂಗ, ದಪ್ಪ, ಮೋಟು ರೆಕ್ಕೆಗಳು ಹಸುರು; 
ಮುಂದಿನ ಕಿಕ್ಕೆಗಳ ಬುಡದಲ್ಲಿ ಕಪ್ಪು ಮಚ್ಚೆಗಳು ಪ್ರಾಧಾನ್ಯ. 

ಮೊಟ್ಟಿಗಳು ಶಲ್ವದಂತೆ ತೆಳುವು, ಗುಂಪಾಗಿ, ಚಿಗ:ರು ಭಾಗಗಳಲ್ಲಿ, 

ಚಿಕ್ಕ ಕ್ಯಾಟಿರ" ಪಿಲ್ಲರ್‌ ಗಳು ಒಟ್ಟಾಗಿದ್ದು ಎಲೆಯನ್ನು ತಿನ್ನುತ್ತವೆ. ಚೆನ್ನಾಗಿ 
ಬೆಳೆದ ಹುಳು ಚಪ್ಪಟ್ಟೆ ಮೋಟು, ದಪ್ಪ, ಗೊಂಡೆಯಂತೆ ಚಲಿಸುತ್ತದೆ. 
ಒಂದಂಗುಲ ಉದ್ದ. ಮ್ಳ ಬಣ್ಣ ಸೇಬು ಹಸುರು; ಶರೀರದ ಉದ್ದಕ್ಕೂ ಮಾಸಲು 
ಬಿಳುಪು ಅಥವಾ ನೀಲಿ ಗೆರೆಗಳು. ಗಂತಿಗಳ ಸಾಲುಗಳಿಂದ ಮುಳ್ಳು ಮತ್ತು 
ಕೂದಲುಗಳ ಕುಚ್ಚುಗಳು ಹೊರಡುತ್ತವೆ; ಅವು ತಗುಲಿದ ಕಡೆ, ನನೆ, ತುರುಚೆ 
ಯುಂಬಾಗುತ್ತ ದೆ. 


ಕೋಶ, ಒಂದು ದಪ್ಪ ಗಟ್ಟಿ ಚಿನ್ಸಿನಂತ, ನರೆ ಬಣ್ಣ ಗೂಡಿನೊಳಗೆ. 
ಗೂಡುಗಳು ಕಾಂಡಕ್ಕೆ ಬುಡದ ಕಡೆ, ಒಟ್ಟಾಗಿ ಅಂಟಿಕೊಂಡಿರುತ್ತನೆ. ಅವುಗಳ 
ಮೇಲೂ ನವೆಯುಂಟುಮಾಡುವ ಕೂದಲು, ಮುಳ್ಳುಗಳಿರುತ್ತವೆ. ಕಾಲಕಿ-ರಿ 
ವಾರಗಳು ಅಥವಾ ಇನ್ನೂ ಹೆಚ್ಚು. 


ಹರಳು (ಔಡಲ) 13 


ಹತೋ : 

1) ಕೋಶದ ಗೂಡಿನೊಳಗೆ ಪರಭಕ್ಷಕ ಕ್ಯಾಟಿರ್‌ಪಿಲ್ಲರ” ಫೈಸಿಟ ಡೆಂಟಲಿನೆಲ್ಲ 
ಇದ್ದು ಕೋಶವನ್ನು ತಿನ್ನುತ್ತದೆ. 

2) ಒಟ್ಟುಗಿರುವ ಕೋಶಗಳ ಗೂಡುಗಳನ್ನು ದೂರದಿಂದ ಜಜ್ಜಬೇಕು 
ಅಥವಾ ಸುಡಬೇಕು. 

ಹುಳುಗಳು ಸಣ್ಣವಾಗಿದ್ದಾಗಲೇ ಶೇಕಡಾ 10 ಬಿಎಚ್‌ಸಿ ಅಥವಾ ಶೇಕಡಾ 
2 ಪ್ಯಾರಥ್ಸೈಯಾನ್‌ ಪುಡಿಯನ್ನು ಧೂಳಿಸಬೇಕು ಅಥವಾ ಶೇಕಡಾ 0,1ರ 
ನ್ಯಾರಥೈಯಾನ್‌ ಅಥವಾ ಶೇಕಡಾ 0.1ರ ಲಿಬೇಸಿಡ್‌ ಸಿಂಪರಿಸಬೇಕು: 

(ಆಗಾಗ ಇನ್ನೊಂದು ತುರುಚೆ ಆಲ್ಮನಿನಿಯ ಕಾಣುತ್ತದೆ. ಇದರ ಪತಂಗ್ಗ 
ಬಿಳುಪು. ಬೂರುಗ, ಕಾಡು ಬಾದಾಮಿ, ಹರಳು ಇಶ್ಯಾದಿಆಸರೆ ಸಸ್ಯಗಳು). 


4 ಕುಚ್ಚು ಕೆಂಬಳಿ ಹುಳುಗಳು (ಟಿಸಕ್‌ ಕಂಬಳಿ ಹುಳುಗಳು) 
') ಯೂಪ್ರಾಕ್ಸಿಸ್ಸ್‌ ಫ್ರೆಟರ್ನ ಲೈಮಾಂಟ್ರಡಿ : ಲೆಪಿಡಾಪ್ಪಿರ 


ಈ ಕಂಬಳಿ ಹುಳುಗಳು, ಗುಂಪಗಗಿದ್ದು, ಹರಳೆಲೆಗಳನ್ನು ತಿನ್ನುತ್ತವೆ. 
ಆಗಾಗೆ ಮಾತ್ರ ಕಾಣಿಸುತ್ತವೆ. 


ಆಸರೆ ಸಸ್ಯ: ಹರಳೇ ಅಲ್ಲದೆ, ನಾಡು ಅಕ್ರೋಟು, ಮಾವು, ದಾಳಿಂಬ, 
ಹತ್ತಿ, ತೊಗರಿ, ಕಲ್‌ಮುತ್ತೆಗ್ರ ರಂಗೂನ್‌ ಕೆಂಪು ಮಲ್ಲೆ, ಬಿಳಿ ಭೋಗಿ, 
ತೇಗ, ಕರಿ ಮತ್ತಿ, ಕಾಡುಗುಂಬಳ, ಎಲಚಿ ಇತ್ಯಾದಿ. 





ಚಿತ್ರ 9.2: ಯೂಪ್ರಾಕ್ಟಿಸ್‌ ಫ್ರೈಟಿರ್ನ ಕುಚ್ಚುಕಂಬಳಿ ಹುಳು 


ಜೀವನ ಚರಿತ್ರೆ: ಪತಂಗ ಮಧ್ಯಸ್ಥ, ರೆಕ್ಕೆಗಳು ಕಿತ್ತಳೆ ಹಳದಿ, ತುದಿಯ 
ಕಡೆ ಮೂರು ಕಪ್ಪು ಚುಕ್ಕೆಗಳು. ಕೆಳ ರಿಕ್ರೈಗಳು ಹಳದಿ, ಹೆಣ್ಣಿನ ಹೊಟಿ, 
ತುದಿಯಲ್ಲಿ ಕೂದಲುಗಳಿವೆ, 


{4 ಎಣ್ಣೆ ಜೀಜ (ಕನಳು)ಗಳ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ಮೊಟ್ಟೆಗಳು, ಕೆನ್ನೆ ಬಿಳುಪು, ಗುಂಡು, ಚಸ್ಸಟ ಎಲೆಗಳ ಕೆಳೆಗೆ ಗುಂಪಾಗಿ, 
ಕೂದಲುಗಳಿಂದ ಮುಚ್ಚಿರುತ್ತವೆ. ಕಾನ್ರ? ದಿನಗಳು. 

ಕಂಬಳಿ ಹುಳು ಕೃಶ, ಹಳದಿ, ರೋಮಮಯ, ಒಟ್ಟಾಗಿದ್ದು, ಎಲೆ, 
ಹೂವುಗಳನ್ನು ತಿನ್ನುತ್ತವೆ. ಬೆಳೆದ ಹುಳು 1-1} ಅಂಗುಲ ಉದ್ದ. ಕಪ್ಪುಕೆಂಪು 
ಬೂದು; ಮೈಮೇಲೆಲ್ಲ ಕೂದಲು ಕುಚ್ಚುಗಳು; ತಲೆಯ ಪಕ್ಕದಲ್ಲಿ ಉದ್ದವಾದ, 
ಮುಂಬಾಗಿದ್ಯ ಕುಚ್ಚುಗಳು; ಕೊನೆ ಸಂಧಿಯಮೇಲೆ, ಹಿಂಬಾಗಿದ್ದ ಒಂದು 
ಕುಚ್ಚು. 6 ಹೆಂತಗಳಿನೆ. 18 ದಿನಗಳಲ್ಲಿ ಪೂರ್ತಿ ಬೆಳೆಯುತ್ತವೆ. 

ಕೋಶ ಕೆಂಪುಬೂದು; ತೆಳುವಾದ ರೇಷ್ಮೆ ಕೂದಲುಗಳ ಗೂಡಿನೊಳಗೆ. 
8 ದಿನಗಳು, 

ಜೀವನ ಚರಿತ್ರೆಯ ಕಾಲ 31-40 ದಿನಗಳು. 


ಕಂಬಳಿ ಹುಳುವಿನ ಸ್ವಾಭಾವಿಕ ಶತ್ಛ ಸರೋಸಜೇವಿ ಅನ್ಯಾಂಟಲಿಸ್‌ ಸಿಗ್ನಿಫಿ 
ಕ್ಯಾನರ್ಸ, 


(il) ಯೂಪ್ರ್ರಾಕ್ಸ್ಮಿಸ್‌ ಸಿಂಹಿಲಾನಲ್ಸಿ (ಪಾ ರ್ಥಿಸಿಯ ಸಿಂಟಿಲಿಂನನ್ಸ) 
1 ೬ ಸಿದೆ ಎಬ್ಬಿ 
ಲೈಮಾಂಟ್ರಿಡಿ ಫ ಲೆನಿಡಾಫ್ಟಿರ 


ಕಂಬಳಿ ಹುಳುಗಳು ಎಲೆಗಳನ್ನು ತಿನ್ನುತ್ತವೆ, ಆಗಾಗ ಕಾಣಿಸುತ್ತವೆ, 


ಆಸರೆ ಸಸ್ಯ : ಜಾಲ್ಲಿ ಮಾವು, ಗುಲಾಬಿ, ಸಣಬು, ಗೋಗು, ಅಗತಿ 
ಈಸ್ಕುಲರ್ಸ ಇಂಡಿಕ, ಮರಡಿಗಿಡ, ಕಕ್ಕೆ ಆಲ, ಅತ್ತಿ, ಹೊಳೆದಾಸವಾಳ, ಲಾಂಟಾನ 
ಬಿಳಿಭೋಗಿ, ಬಂಬು ಇತ್ಯಾದಿ. 


ಜೀವನ ಚರಿತ್ರೆ : ಪತಂಗ ಹಳದಿ, ಮುಂದಿನ ರೆಕ್ಟೆಗಳಮೇಲೆ ಎರಡು 
ಬಿಳಿ, ಅಲೆ ಗೀರುಗಳು. ಹೆಣ್ಣಿನ ಹೊಟ್ಟಿ ತುದಿಕುಚ್ಚು ಕಿತ್ತಳೆ ಬಣ್ಣ. 

ಮೊಟ್ಟೆಗಳು ಕೆನೆ ಬಣ್ಣ; ಗುಂಪಾಗಿ, ಕೂದಲುಗಳಿಂದ ಮುಚ್ಚಿರುತ್ತವೆ 
ಕಾವು 7 ದಿನಗಳು. 

ಕಂಬಳಿ ಹುಳುಗಳು ಒಟ್ಟಾಗಿದ್ದು ಎಲೆಗಳನ್ನು ತಿಂದು 1-1, ಅಂಗುಲ ಬೆ" 
ಯುತ್ತನೆ. ಕುಚ್ಚುಗಳ್ಳು ಯೂ, ಫ್ರೆಬರ್ನದಲ್ಲಿದ್ದಂತೆ. 5 ಹಂತಗಳು. 25 ದಿನಃ 
ಳಲ್ಲಿ ಪೂರ್ತಿ ಬೆಳೆಯುತ್ತವೆ. 

ಕೋಶ ತೆಳು ರೇಸ್ಮೆಗೂಡಿನೊಳಗೆ; ಕಾಲ 7 ದಿನಗಳು. 


(111) ಅರಿಯ ಸಾಸ್ಟಿ ಕ (ನೋಟೊಲೋಪಸ್‌ ಪಾಸ್ಟಿ ಕ) 
ಲೈಮಾಂಟ್ರಡಿ : ಲೆವಿಡಾಪ್ಟಿರ 
ಕಂಬಳಿ ಹುಳುಗಳು ಎಲೆಗಳನ್ನು ತಿನ್ನುತ್ತನೆ. ಅಗಾಗ ಕಾಣಿಸುತ್ತವೆ. 


ಹರಳ (ಔಡಲ) 15 


ಆಸರೆ ಸಸ್ಯ : ಹರಳು, ಸುಜ್ಜಲ್ಕು ಬಾಗೆ, ಡಿಂಡಿಗ್ಯ ಆರ್‌ದ್ರಿ, ಹಾಲಿ 
ವಾಣ, ಹೊಳೆದಾಸವಾಳ, ಕಾಡುಹುಣಸ್ರ ಹರಳು, ಬಿಳಿಭೋಗಿ, ತೇಗ್ಯ ಎಒಚೆ, 
ಪಾರ್ಪಾಲಿ ಇಕ್ಕಾದಿ. ಭಾರತ ಬರ್ನುಗಳಲ್ಲೆಲ್ಲ ಇದೆ. 


ಜೀವನ ಚರಿತ್ರೆ ; ಹೆಣ್ಣು ಪತಂಗತ್ಸೆ ರೆಕ್ಕೆಗಳಲ್ಲ, ಅಂಕುರಗಳು ಮಾತ್ರ; 
ಜತೆ ಬೂಮೈ ಮೈತುಂಬ ಮುದು, ನೋಟು ಕೂದಲು ಗಂಡಿನ ರೆಕ್ಕೆಗಳು 
ಬೂದು, ಕಪ್ಪು ಗುರುತುಗಳನೆ. ಚಟುವಓಕೆ, ದೀಪಕ್ಕೆ, ಬರುತ್ತದೆ. 

ಮೊಟ್ಟಗಳು, ಹೆಣ್ಣಿನ ಗೂಡಿನ ಬಳಿ ಅಥವಾ ಮೇಲೆ 600 ರವರೆಗೂ, 
ಗುಂಪಾಗಿ, ಕೂದಲು ಮುಚ್ಚಿ ಬರುತ್ತವೆ: ಗಂಡು, ಮೇಲ್ಭಾಗ ಚಪ್ಸಟ್ಕ ಒಂದು 
ಮಾಸಲು ಬೂದು ಉಂಗುರ; ಉಳದ ಭಾಗ ಬಿಳುಪು, ಮೃದು, ಕಾಪು 7-12 
ದಿನಗಳು. 


ಸಣ್ಣ ಕಂಬಳಿ ಹುಳುಗಳು, ಚಿಗುರೆಲೆಗಳನ್ನು, ಒಟ್ಬಾಗಿದ್ದು ತಿನ್ನುತ್ತವೆ. 
ಬೆಳೆದ ಹುಳು 1, ಅಂಗುಲ ಉದ್ದ. ತಲೆಕೆಂಪು, ಬೆನ್ನಿನಮೇಲೆ ಹತ್ತಿರ ಹತ್ತಿರ 
ವಿರುವ 4 ಹಳೆದಿಬೂದು ಕೂದಲುಗಳ ಕುಚ್ಚುಗಳು. ತಲೆಯ ಪಕ್ಕದಲ್ಲಿ ಮುಂಭಾ 
ಗಕ್ಕೆ ಚಾಚಿರುವ, ಉದ್ದವಾದ ಗರಿಗಳಂತ ಕೂದಲ ಕಚ್ಚುಗಳು; ಕೊನೆಯ ಸಂಧಿ 
ಯಮೇಲೆ ಹಿಂದಕ್ಕೆ ಚಾಚಿರುವ ಒಂದು ಜತೆ ಉದ್ದವಾದ ಬೂದು ಕೂಡಲನಿಗಳ 
ಕುಚ್ಚುಗಳು. ಹುಳುವಿನ ಬಣ್ಣ ಬೂದುಹಳದಿ, ಕಾಲುಗಳ. ಹಳದಿ. 8 ಗಂತಿಗ 
ಳಿಂದ ಹೊರಟ ಬಿರುಗೂದಲುಗಳು. 6-7ನೆ ಸಂಧಿಗಳ ಮಧ್ಯ ಒಂದು ಕೆಂಪುಗಂತಿ. 
ಪಕ್ಕಗಳಲ್ಲಿ ಗೀರುಗಳಿನೆ. 25-೧ ದಿನಗಳಲ್ಲಿ ಪೂರ್ತಿ ಬೆಳೆಯುತ್ತವೆ. 

ಕೋಶದ ಗೂಡುಗಳನ್ನು ಎಲೆಗಳ ಮಧ್ಯೆ ಅಥವಾ ರೆಂಬೆಗಳ ಮೇಲೆ ಹೆಣೆಯು 
ತ್ತನೆ. ಗೂಡಿನ ಮೇಲೆ ಕೂದಲು, ಹಿಕ್ಕಗಳು ತುಂಬಿರುತ್ತವೆ. ಹಳದಿನರೆ. 
ಕೋಶ ಮಾಸಲು ಬೂದು, ರೋಮುಮಯ, ಹೆಣ್ಣಿನ ಕೋಶ ಗುಂಡು. ಕಾಲ 
ಒಂದು ಮಾರ. 

ವರ್ಷದಲ್ಲಿ 6-7 ಸಂತತಿಗಳು. ಜೂನ್‌, ಜುಲೈ ಮತ್ತು ಅಕ್ಟೋಬರ” ನಲ್ಲಿ 
ಕಾಣುತ್ತವೆ. 


(1೪) ಡ್ಯಾಸಿಕ್ಕೆರ ಮೆಂಡೋಸ (ಒಲಿನಿ ಮೆಂಡೋಸ) 
ಲೈಮಾಂಟ್ರಿಡಿ ಲೆನಿಡಾನ್ಟಿರ 


ಕಂಬಳಿ ಹುಳುಗಳು ಎಲೆಗಳನ್ನು ತಿನ್ನುತ್ತವೆ. ಆಗಾಗ ಕಾಣಿಸುತ್ತವೆ. 
ಈ ಕೇಟಿ, ಭಾರತ, ಬರ್ಮ, ಸಿಲೋನಿ"ಗಳಲ್ಲಿ ಹರಡಿದೆ. 

ಆಸರೆ ಸಸ್ಯ : ಸರ್ವಭಕ್ಷಕ. ಹರಳ್ಳು ಅಡಿಕೆ, ನಾಡು ಅಕ್ರೋಟು, 
ಗೌಜಲ್‌ ಮರ, ಸಿಸ್ಸ್ಯೂಡಿಪ್ಟೀರೊಕಾಪಸ್‌ ಟ್ಮುಬರ್ಕುಲೇಟಸ್ಸ್‌; ಆಲದ ಬಗೆಗಳು, 


16 ಎಣ್ಣೆ ಬೀಜ (ಕಾಳು) ಗಳ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ಹೊಳೆದಾಸವಾಳ, ಲಾಂಟಾನ, ಮಾನು ಬಿಳಿಭೋಗಿ, ತೇಗ, ಕರೀಮತ್ತಿ, ಮೆಕ್ಕೆ 
ಜೋಳ, ಬಿಳಿ ಅಭ್ರಾಂಗ್ರ ಕೆಂದಾಳೆ, ತಾರೆ, ಹೆನುಗಲು, ಕಾಫಿ, ತೊಗರಿ 
ಇತ್ಯಾದಿ. 
ಜೀವನ ಚರಿತ್ರೆ: ಪತಂಗದ ಮೇಲಿನ ಕಿಕ್ಸೆಗಳಮೇಲೆ ಬೂದು ಬಣ್ಣದ 
ಹಲವು ಛಾಯೆಯ ಮಾಡರಿಗಳವೆ, ಕೆಳರೆಕ್ಕೆಗಳು ಮಬ್ಬು. ಹಳೆದಿಬೂದು, 
ಮೊಟ್ಟೆಗಳು ಗುಂಪಾಗಿ. ಮೊಟ್ಟಿ ಹಳದಿ, 0.5-0.7 ಮಿಮಿ. ಕಾವು 


5 ದಿನಗಳು. 
ಕಂಬಳಿ ಹುಳು ಹಳದಿನರೆ, ಕೆಂಪು ಗುರುತುಗಳಿವೆ; ಮುನ್ನ ಜಿಯ ಮೇಲೆ 


ಕೆಂಪು ಪಟ್ಟಿಗಳು ತಲೆ ಎುತ್ತು ಶರೀರದ ಪ್ರತಿ ಸಂಧಿಯ ಮೇಲೈ ಪಕ್ಕಕ್ಕೆ ನರೆ 
ಬಿಳುಪು ಕೂದಲುಗಳ ಕುಚ್ಚು ದ್ವಯ, ಮುನ್ನೆದೆಯ ಮೇಲೆ ಮತ್ತೊಂದು, ಉದ್ದ, 
ಬಿಳಿ ಕೂದಲುಗಳ ಕುಚ್ಚು.ಬೆಳೆದ ಹುಳು 1, ಅಂಗುಲ ಉದ್ದ. 4-5 ಸಲ ಪೊರೆ 
ಬಿಟ್ಟು 15-25 ದಿನಗಳಲ್ಲಿ ಪೂರ್ತಿ ಬೆಳೆಯುತ್ತವೆ, ಕೋಶ ರೇಷ್ಮೆ ಮತ್ತು ಕೂದ 
ಲುಗಳ ಸಡಿಲವಾದ ಗೂಡಿನೊಳಗೆ, ಕಾಲ 7-11 ದಿನಗಳು. 

ಜೀವನ ಚರಿತ್ರೆ : 26-55 ದಿನಗಳು. ವರ್ಷದಲ್ಲಿ 8.6 ಸಂತತಿಗಳು, 


ಹತೋಟಿ ; 

1) ಕುಚ್ಛು ಕಂಬಳಿ ಹುಳುಗಳೆಲ್ಲಒಟ್ಬಿಗಿದ್ದು ಎಲೆಗಳನ್ನು ತಿನ್ನುವುದರಿಂದ, 
ಅಂಥ ಎಲೆಗಳನ್ನು ಹುಳುಗಳ ಸಹಿತ ಕೆತ್ತು, ಜಜ್ಜಬೇಕು. 

2) ಹುಳುಗಳು ಸಣ್ಣವಾಗಿದ್ದಾಗಲೇ ಶೇಕಡಾ 0.1ರ ಡಿಬ್ಬರೆಕ್ಸ್‌ 
ಓಂಪರಿಸಬೇಕು. 


5 ಸೆರಿಕ್ಯಾಲಿಯ ರಿಸಿ ಆರ್ಕ್‌ಟೈಡಿ : ಲೆಸಿಡಾಸ್ಟಿರ 


ಕರಡಿಯಂತ, ಮೈತುಂಬ ಕಪ್ಪು, ಉದ್ದಕೂದಲು ತುಂಬಿದ ಕಂಬಳಿ ಹುಳು, 
ಹೆಚ್ಚಾಗಿ, ಹಿತ್ತಲುಗಳಲ್ಲೂ, ಹಳ್ಳಿಗಳಲ್ಲೂ, ಹೆಚ್ಚು. ಕಂಬಳಿ ಹುಳುಗಳು ಎಲೆ 
ಗಳನ್ನು ತಿನ್ನುಶ್ತನೆ. ಬೆಳೆದ ಹುಳುಗಳು, ತರಗೆಲೆ ಕಲ್ಲು, ಕಸಗಳ ಮರೆ 
ಯಲ್ಲಿರುತ್ತವೆ. 

ಆಸರೆ ಸಸ್ಯ : ಹರಳು ಬಾಳೆ ಕುಂಬಳ, ಎಳ್ಳು, ಹತ್ತಿ, ಅಗತಿ, ನುಗ್ಗೆ, 
ಲಾಂಟಾನ, ಮೆಕ್ಕೆಜೋಳ, ತಗಚೆ, ಟಿಕೋನು ಗ್ರಾಂಡಿಫ್ಲೋರ ಇತ್ಯಾದಿ. 


ಜೀವನ ಚರಿತ್ರೆ : ಪತಂಗ ಮಧ್ಯಸ್ಥ. ಮುಂದಿನ ರಿಕ್ಸೆಗಳು ನಕಿಕಪ್ಪು, 
ತೆಳು ಗುರುತುಗಳು, ಕೆಳರೆಕ್ಕೆಗಳು ಕಡುಗೆಂಪು, ಕಪ್ಪು ಮಚ್ಚೆ ಗಳಿವೆ. 


ಹರಳು (ಔಡಲ) 17 


ಮೊಟ್ಟೆಗಳು ಗುಂಡು, ಹಳದಿ ಮೃದು ಗುಂಪಾಗಿ. 

ಕಂಬಳಿ ಹುಳುಗಳು ರೋಮನಮಯ, ಕಾಲುಗಳು, ತಲೆ ಕಪ್ಪುಬೂದು; ಸಣ್ಣ 
ಹುಳುಗಳು ಮಬ್ಬು ಹಸುರು ಮಿಶ್ರಿತ ಬಿಳುಪು. ನೈಶೇಲೆ ಒಂದು ಉದ್ದಗೆರೆ, 
ಬೆಳೆದ ಹುಳು ಕಪ್ಪು 2] ಅಂಗುಲ ಉದ್ದ. ಸರ್ವಭಕ್ಸಕ, 

ಕೋಶ ಭೂನಿಯ ಮೇಲೆ, ಎಲೆ ಕಸಗಳ ಮರೆಯಲ್ಲ. ಅಷರೂಪವಾಗಿ ಮನೆ 
ಗಳಿಗೆ ಬಂದು, ಮೂಲೆಗಳಲ್ಲಿ, ಮಾಳಿಗೆ ಕೆಳಗೆ ಕೋಶಗಳಾಗುತ್ತವೆ. ಚಳಿಗಾಲದ 
ಲ್ಲಾದ ಕೆಲವು ಕೋಶಗಳಿಂದ, ಮುಂದಿನ ವರ್ಷ ಮಳೆ ಬರುವವರೆಗೂ ಪತಂಗಗಳು 
ಬರುವುದಿಲ್ಲ, ಆಗ ಕೋಶದ ಕಾಲ 6 ತಿಂಗಳು, ಜೂನ್‌.ಆಗಸ್ಟ್‌ ತಿಂಗಳಲ್ಲೊಂದು 
ಸಂತತಿಗಳು, 


ಹತೋಟಿ :; 


1) ಜೆಳೆದ ಹುಳು, ಕೋಶಗಳು ಎಲೆ, ಕಸಗಳ ಮುರೆಯಲ್ಲಿದ್ದ ಕಡೆ 
ಅವನ್ನು ಜಜ್ಜಬೇಕು. 

2) ಹುಳು ಸಣ್ಣವಾಗಿದ್ದಾಗಲೇ ಶೇಕಡಾ 2ರ ಪ್ಯಾರಾಫ್ಟೈಯಾನ್‌ ಅಥವಾ 
ಶೇಕಡಾ 10ರ ಬಿಎಚ”ಸಿ ಪುಡಿಯನ್ನು ಧೂಳಿಸಬೇಕು. 


6 ಹರಳಿನ ರೆಂಬೆ, ಕಾಯಿ ಕೊರೆಯುವ ಕಟಿ 


ಡೈಕೊಳ್ಳೋಸಿಸ್‌ ಪಲಕ್ಟಿಫೆರಾಲಿಸ್‌ ಸ್ಭೃ ಇಲಿಡಿ : ಲೆನಿಡಾಸ್ಟಿರ 


ಇದೊಂದು ತೀವ್ರತರ ಪೀಡೆ. ಸಕಲ ಪ್ರಪಂಚದ ಕೇಟಿ. ನಡತೆ ನಷ್ಟ | 
ನಿನಿಧ. ಹರಳಿನ ರೆಂಬೆ, ಕಾಯಿಗಳನ್ನು ಕೊರೆದು ನಷ್ಟ ಪಡಿಸುತ್ತ ದೆ. 


ಆಸರೆ ಸಸ್ಯ : ಒಂದೊಂದು ಆಸರೆ ಸಸ್ಕದ ಮೇಲೂ ಬೇರೆ ಬೇಕೆ ವಿಧಗಳಲ್ಲಿ 
ನಷ್ಟ ಪಡಿಸುತ್ತದೆ. ಏಲಕ್ಕಿ, ಶುಂಠಿ, ಅರಿಶಿನ ಆಕೋರೂಟ್‌ಗಳ ಕಾಂಡನನ್ನು 
ಬುಡದಲ್ಲಿ ಕೊರೆದು ಸುಳಿಯನ್ನು ಒಣಗಿಸುತ್ತದೆ. ಏಲಕ್ಕಿಯ ಕಾಯಿಗಳನ್ನು ಕೊರಿ 
ಯಖಬಲ್ಲದು. ಜೋಳದ ತೆನೆಗಳಿಗೆ ಬಿದ್ದು, ಬಲಿತ ಕಾಳನ್ನು ಕಡಿದು, ಬಲೆಯನ್ನು 
ಹೆಣೆದು ಗೂಡುಮಾರು ಹುಳುವಿನಂತೆ ವರ್ತಿಸುತ್ತದೆ. ಸೀಬೆ, ಪೀಚ್‌, ಕೋಕೊ, 
ಉಪ್ಪುನೇರಿಳೆ ಹೆಣ್ಣು, ದಾಳಿಂಬೆ ಹಣ್ಣುಗಳನ್ನು ಆಗಾಗ ಕೊರೆದು ವಿಶೇಷ ನಷ್ಟ- 
ಪಡಿಸುತ್ತದೆ. ಸೂರ್ಯಕಾಂತಿ, ಮಾವಿನಗೊಂಚಲುಗಳಿಗೂ ಸಹ ಕೆಟ್ಟ ನೀಡೆ, 
: ಗೊದ್ದ ನ ಮರ, ಕುಂಕುಮದ ಮರಗಳ ಸಿಳ್ವಿಡ್‌ ಗಂಟುಗಳಲ್ಲೂ ತೇಗದ ಕಾಂಡದ 
ಸೆಸಿಜೋನಿ:ಡ' ಗಳಲ್ಲೂ ಸೇರುತ್ತದೆ. ಬರ್ಮದಲ್ಲಿ ದಾಸ್ತಾನುಮಾಡಿದ, ತೇಗದ 


ಬೀಜಗಳಿಗೆ ಬಿದ್ದು ಶೇಕಡಾ 70ರಷ್ಟು ನಾಶಮಾಡುತ್ತದಂತೆ. ಒಂದೇ. ಹುಳು, 
2 


18 ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಆವುಗಳ ಹತೋಟಿ 


ಒಂದರಿಂದ ಇನ್ನೊಂದು ಬೀಜಕ್ಕೆ ಸೇರಿ, ಹಲಪು ಬೀಜಗಳನ್ನು ನಾಶಪಡಿಸುತ್ತದೆ. 
ಜಾವಾದಲ್ಲಿ ತೇಗದ ರೆಂಬೈ ತುಡಿಮೊಗ್ಗು, ಚಿಗುರೆಲೆ ನಡುದಿಂಡಿನೆ ದಸ್ತ್‌ ಬುಡಗಳನ್ನು 
ಕೊರೆದು ಅವನ್ನು ಒಣಗಿಸುತ್ತದೆ. ಆದರೂ ತೇಗದ ತೋಟಗಳಲ್ಲಿ ಇದನನ್ನು ಪ್ರತಿ 
ಸಲ ಬೀಳುವ ಪೀಡೆಯೆಂದು ಪರಿಗಣಿಸಿಲ್ಲ 
ನಷ್ಟದ ಚಿಹ್ನೆ: ಹರಳಿನ ರೆಂಬೆ, ಕಾಯಿಗಳನ್ನು ಕೊರೆದಾಗ್ಕ ಆಪುಗಳಿಂದ 
ಹೊರಸಿ ಹಿಕ್ಕೆ, ರೇಷ್ಮೆ ಸೇರಿದೆ ಉದ್ದವಾದ ಬಲೆ ನೇತಾಡುತ್ತಿರುತ್ತದೆ. ಹಲವು 
ಕಾಯಿಗಳನ್ನು ಸೇರೆಸಿ ಬಲೆ ಹೆಣೆಯುತ್ತದೆ. 
ಜೀವನ ಚರಿತ್ರೆ: ಪತಂಗ ಮಧ್ಯಸ್ಥ, ಕಿತ್ತಳೆಹಳದಿ, ಕಿಕ್ಕೆಗಳಮೇಲೆ 
ಕೀವು ಇಪ್ಪು ಚೆಕ್ಕೈ೪:. ರ್ಕ ೪ ಆಡ್ಡ 24-32 ನೀನಿ, ರಾತ್ರಿ ಹಾರಾಟ, 
ಗಂಡಿನ ಕೊಟ್ಟಿ ತುದಿಯಲ್ಲಿ ಕಪ್ಪು ಕುಚ್ಚು. 
ಮೊಟ್ಟಗಳು ಒಂದೊದೇ, ಚಿಗುರು, ಹೂವು, ಕಾಯಿಗಳ ಮೇಲೆ, ಮೊಟ್ಟಿ 
ಗಳು ಹಳದಿಬಿಳುಪ್ರು ಮೃದು ಕಲ್ಪನೆ. 05 ಮಿಮಿ ಅಡ್ಡಗಲ. ಗೋ ಪುರಾಕಾರ, 
ಒಡೆಯುನ ಮುನ್ನ ಕಡುಗೆಂಪು. ಕಾವು 5-6 ದಿನಗಳು, 





ಚಿತ್ರ 9.4: ಹರಳಿನ ರೆಂಬೆ, ಕಾಯಿ ಕೊರೆಯುವ ಹುಳು 
ಡ್ರೈಕೊಳ್ರೋಸಿಸ್‌ ಪಂಕ್ಟಿಫೆರಾಲಿಸ್‌ 


ಕಾಟ ಪಿಲ್ಲರ್‌ ರೆಂಬೆ, ಕಾಯಿಗಳನ್ನು ಕೊರೆದು, ಬಲಿತ ಕಾಯಿಗಳೊಳಕೆ 
ಸೇರುತ್ತದೆ. ಬೆಳೆದ ಹುಳು 1-13 ಅಂಗುಲ ಉದ್ದ, ಕೆಂಪು ಅಥವಾ ಕಡುಗೆಂಪು 
ಛಾಯೆ, ಸ್ಫೈಮೇಲೆ ಸಣ್ಣ ಕಪ್ಪು ಗಂತಿಗಳು, ಅವುಗಳಿಂದ ಮೋಟು ಕೂದಲು, 
ತಲಿ ಕೆಂಪು. 5 ಸಲ ಪೊರ ಬಿಡುತ್ತದೆ. 15-21 ದಿನಗಳಲ್ಲಿ ಪೂರ್ತಿ ಬೆಳೆಯುತ್ತವೆ 

ಕೋಶ ರೆಂಬೆಗಳ ಸುರಂಗದಲ್ಲಿ, ಬಲೆಯೊಳಗೆ ಅಥವಾ ಕಾಯಿಯೊಳಗೆ, 
ರೇಷ್ಮೆ ಗೂಡಿನಲ್ಲಿ ಕಾಲ 10-12 ದಿನಗಳು, 


ಹರಳು (ಔಡಲ) 19 


ಹತೋಟಿ ; 

1) ಕೊರೆದ ರೆಂಬೆ ಕಾಯಿಗಳನ್ನು ಕಿತ್ತು ಹುಳು ಸಹಿತ ನಾಶಪಡಿಸಬೇಕು. 

2) ಪತಂಗ ಮೊಟ್ಟಿ ಇಡುವುದನ್ನು ತಪ್ಪಿಸಲು ಆಗಾಗ, ಶೇಕಡಾ 10ರ 
ಡಿಡಿಟಿ ಆಥವಾ ಶೇಕಡಾ 2ರ ಪ್ಯೂರಥ್ಭ್ರಯಾನ್‌ ಕಾಯಿ ಕೆಂಬೆಗಳೆ ಮೇಲೆ ಧೂಳಿಸ 
ಬೇಕು. 

3) ಹರಳು ಮುಖ್ಯ ಬೆಳೆಯಾದಕ್ಕಿ ಇತರ ಆಸರೆ ಸಸ್ಯಗಳಿಲ್ಲದಂತೆ ನೋಡಿ 
ಕೊಳ್ಳಬೇಕು ಅಥವಾ ಅವುಗಳ ಮೇಲೆ ಈ ಕೀಟವನ್ನು ಹತೋಬಖಿಗೊಳಿಸಬೇಕು. 


7 ಹರಳಿಗೆ ಬೀಳುನ ಕೆಲವು ಬೇರೆ ಕೀಟಗಳು 
1) ಹರಳಿನ ಚಿಬ್ಬೆ 


ಎರ್ಗೊೇಲಿಸ್‌ ಮೆರಿಯೋನಿ ನಿಂಘ್ಯಾಲಿಡಿಃ ಲೆನಿಡಾಸ್ಟಿರ 
ಗಣನೀಯವಲ್ಲ, ಹರಳಿಗೆ ಮಾತ್ರ ಆಗಾಗ ಬೀಳುತ್ತದೆ. 


ಜೀವನ ಚರಿತ್ರೆ: ಚಿಟ್ಟಿ ಸುಮಾರು ಗಾತ್ರ. ಫಕ್ಯದ ಬಣ್ಣ; ರೆಕ್ಟೆಗಳ 
ಮೇಲೆ ತೆಳು ಅಲೆಗುರುತುಗಳು. ಮೊಟ್ಟಿ ಗುಂಡು, ಗೋಳಾಕಾರ, ಮೇಲ್ಲಡೆ 
ಕವಲುಳ್ಳ ಕೂದಲು ಪ್ರಸರಿಸುತ್ತವೆ. ಎಲೆಗಳ ಮೇಲೆ ಒಂದೊಂದೇ, 


ಕ್ಯಾಟರ್‌ ನಿಲ್ಲಂ” ಹಸುರು; ಮೈಮೇಲೆ ಕನಲುಳ್ಳ ಮುಳ್ಳಿ ನಂತ ಕೂದಲು. 
ಎಲೆಗಳನ್ನು ತಿನ್ನುತ್ತವೆ. ಎಲೆಯ ಮೇಲ್ಲ ಡೆ, ಮಧ್ಯ ದಲ್ಲಿರುತ್ತವೆ. 


ಕೋಶ ಬೂದು ಬಣ್ಣ, ರಿಂಜಿಗೆ ಬಿಗಿದಿರುತ್ತದೆ. 


(ಇದರಂತೆಯೇ, ಇನ್ನೂ ಕೆಲವು, ಗಣನೆಗೆ ಬಾರದ ಕ್ಯಾಟಿರ್‌ ಪಿಲ್ಲರ್‌ ಗಳು 
ಹರಳಿನ ಮೇಲೆ ಅಗಾಗ್ಗೆ ಕಾಣುತ್ತವೆ. ನಷ್ಟ ಕಡಮೆ, (1) ಪೈರಾಲಿಡ” 
ಕ್ಯಾಟರ್‌ ಹಿಲ್ಲಂ” ಮೈ ಯಿಲಾಯಿಸ್‌ ಪೆಕ್ಸಿನಿಕಾರ್ನಲ್ಲ  ಹರಳಿನಕಾಯಿಗಳಲ್ಲಿಣತ್ತದೆ; 
(2) ಯೂಕಾಸ್ಮಿಡ್‌ ಕ್ಯಾಟರ್‌ ಪ್ಲೀರ್‌ ಲೊಬೇಸಿಯ ಈಲೋಪ ಕಾಯಿಗಳಿಗೆ ಬೀಳು 
ತ್ತದೆ; (3) ಫ್ಲೈಕಿಡಿ ಚೀಲದ ಕ್ಯಾಟಿರ್‌ನಿಲ್ಲರ್‌ ಕ್ಲಾನಿಯ ಕ್ರಾಮೇರಿ ಎಲೆಗಳ 
ಮೇಲೆ,] 


೫% ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟ 





ಚಿತ್ರ 9.5: ಹರಳಿನ ಚಿಟ್ಟಿ (ಎರ್ಗೊಲಿಸ” ಮೆರಿಯೋನಿ) 


1,2) ಮೊಟ್ಟಿ 3,4,5.6) ಕ್ಮಾಟರ್‌ ಪಿಲ್ಲ 8) ಕೋಶಂ, 10) ಪತಂಗ, 


ಹೆರಳು (ಔಡಲ) ಟಿ 
il) ಚಿಕ್ಕ ಟಿಡುಂಬಿ 
ಹೆರ್ಮಕೊಫೇಗ ರೂಫಿಕಾಲಿಸ್‌ ಕ್ರೈ ಪಸೊಮೆಲಿಡಿ : ಕೋಲಿಯಾಪ್ಟಿರ_ 


ನಕೆಬೂದು ಬಣ್ಣದ ಸಣ್ಣ ದುಂಬಿಗಳು; ಎಲೆಗಳ ಮೇಲೆ ರಂಧ್ರಗಳನ್ನು 
Cs £ಾ 
ಕಡಿಯುತ್ತವೆ. ನಷ್ಟ ಕಡಮೆ, 


111) ಎಲೆಜಿಗಿ 
ಎಂಪೊವಾಸ್ಟೆ ಫ್‌ (ನೆಸೆನ್ಸಿ (ಎಂಸೋವಾಸ್ಕ್ಯ ಡಿವಾಸ್ಬೆನ್ಸ್‌) 
ಜಾಸಿಡಿ (ಸಿಕಲಲ್ಲಿಡಿ): ಹೊಮಾಪ್ಟಿರ 


ಈ ರಸ ಹೀರುವ ಹಸುರು ಜಿಗಿಗಳ್ಳು, ಅಪರೂಪವಾಗಿ, ಎಲೆಗಳ ಮೇಲೆ 
ತುಂಬಿರುತ್ತವೆ. ಎಲೆಗಳು ನಿವರ್ಣವಾಗಿ ಮುದುರುತ್ತವೆ. ತೀವ್ರ ಪೀಡೆ, 


ಆಸರೆ ಸಸ್ಯ; ದಾಸವಾಳ, ಹರಳು, ಬದನೆ, ಆಲೂಗಡ್ಡೆ, ಬೆಂಡೆ ಇತ್ಯಾದಿ. 

ಜೀವನ ಚರಿತ್ರೆ: ಜಿಗಿ ಹಸುರು. ಮೇಲಿನ ರೆಕ್ಕೆಗಳ ತುದಿಯಲ್ಲಿ 
ಒಂದೊಂದು ಕಪ್ಪು ಚುಕ್ಕೆ. ಬಣ್ಣದಲ್ಲಿ ಬದಲಾವಣೆಯಾಗುತ್ತದೆ. ಬೇಸಗೆಯಲ್ಲಿ 
ಹಳದಿಹಸುರು;, ಕುಡಿಮೀಶಿ ಮಾಸಲು ಬಿಳುಪು. ಕಣ್ಣುಗಳು ಶಬಲಹೆಸುರು 
ಮತ್ತು ಬಿಳುಪು, ಚಳಿಗಾಓದಲ್ಲಿ ಕೆಂಪ್ರ ಬೂದು; ಕುಡಿಮೀಶ ಮಾಸಲು ಬಿಳುಪು; 
ಕಣ್ಣುಗಳು ಕಪು, ನೀಲಿ ಲೋಹಿತ. ಟೆಗ್‌ನ್ಲೆುನ ಬೂದು ಛಾಯೆ; ಕಾಲುಗಳು 
ಹಸುಹ್ದಿ ದೆ ೪ 





ಚಿತ್ರ 9.6: ಹರಳು ಎಲೆಜಿಗಿ ತಿಗಣೆ (ಎಂಪೋವಾಸ್ಕ್ಯ ಫ್ಲೇನೆಸೆನ್ಸ್‌) 
ಮೊಟ್ಟೆಗಳು ಎಲೆಗಳ ದಿಂಡುಗಳೊಳಗೆ, ಒಂದು ಹೆಣ್ಣು ಸುಮಾರು 29 


ನೊಟ್ಟಿ ಗಳವರೆಗೂ ಇಡುತ್ತದೆ. ಮೊಟ್ಟೆ ಗಳು ಮು ಉದ್ದೆ; 0.24 ನಿನ್ನಿ 


22 ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟ 


ಅಗಲ. ಪಾರದೀಪಕ, ಹಳದಿ ಛಾಯೆ, ಆಮೇಲೆ ಹಸುರು ಹಳದಿ, ಉದ್ದ, 
ವಬಿಂಭಾಗದ ಕೊಕ್ಕೆ; ಹಿಂಭಾಗ ಅಗಲವಾಗಿ ಚೂಪು. ಒಡೆಯುವ ಮುನ್ನ 


ಒಂದು ಜತೆ ಬೂದುಕೆಂಪು ಕಣ್ಣುಗಳು ಮುಂಭಾಗದಲ್ಲಿ, ಚಿಪ್ಪಿನ ಮೂಲಕ 
ಹೊಳೆಯುತ್ತವೆ. 


ಮರಿಗಳು 4 ಸಲ ಪೊರೆ ಬಿಟ್ಟು ರಸವನ್ನು ಹೀರಿ ಬೆಳೆಯುತ್ತನೆ. ಮೊದ 

ಲೆರಡು ಹಂತಗಳಲ್ಲಿ ಅವು ಎಲೆ ದಿಂಡುಗಳ ಬ.ಡದಲ್ಲಿದ್ದು, ಆನೇಲೆ ಎಲೆಯ ಕೆಳ 

ಗೆಲ್ಲಾ ಚದರಿ ರಸವನ್ನು ಹೀರುತ್ತವೆ. ತೊಂದರೆ ಪಡಿಸಿದ ಹೊರತು ಜಡ, 

ಕೊನೆಯ ಹಂತದ ಮರಿಗಳು ಕುಪ್ರಳಿಸುತ್ತನೆ. ಜಿಗಿಗಳು ಪಕ್ಕಗಳಲ್ಲಿ ಚಲಿಸುತ್ತನೆ, 
ಜೀವನ ಚರಿತ್ರೆ 7-೨21 ದಿನಗಳು. 


ಹತೋಟ : 
ಶೇಕಡ 0.15 ಲಿಬೇಸಿಡ್‌ ಅಥವಾ ಇನ್ನಾವ ಸ್ಪರ್ಶ ಕೇಟಿನಾಶಕವನ್ನಾ ಗಲಿ, 
ಎಲೆಗಳ ಕೆಳಗೆ ಸಿಂಪರಿಸಬೇಕು. 
(1೪) ಹಸುರು ಪೆಂಟಟೋಮನಿಡ್‌ ತಿಗಣೆ 
ನಿಜಾರ ನಿರಿತುಲ ಸೆಂಟಿಟೋಮಿಡಿ : ಹೆನಿ:ಬ್ಬರ 


ರ್ವಭಕ ಕ, ರಸವನ್ನು ಹೀರುತ್ತದೆ. 


ಸಕಲ ಪ್ರಪಂಚದ 
ಪ ಸುರು. ಆರಣ್ಯ ಸಸ್ಯ ಗಳ ಮೇಲೆ 


2-16 ಮಿಮಿ. 


ಬೆ ಸಾ ತಾನ್ಯ. ಆಸಂ ಖ್ಯಾತಜಾಗಿ ಮುತ್ತಿ 
ರುತ್ತ ರಸ ದ ಹೀರಿ ನಸ್ಟಪಡಿಸುವುದಬ್ಬದೆ, ಹಲವು ಶಿಲೀಂಧ್ರ ರೋಗಗಳನ್ನೂ 
ಹರ ಯ ಕಾಯಿಶೊಳೆ ರೋಗವನ್ನೂ ಹರಡುಕದೆ 
ಹೆರಳಿನ ನೀಲಿ ಗಣನಿೀಯನಲ್ಲ 


(೪) ಹರಳಿನ ಮೀಲಿನಿಂಗ್‌ 


ಟ್ರೈ ಅಲ್ಕೂರೊಡಿಸ್‌ ರನ ಅಲೆರೋಡಿಡಿ : ಹೊಮಾಪ್ಟಿರ. 


ಬಿಳಿ ನೊಣಗಳು ಬಿಳುಪ್ರ, ಜ್‌ ಮರಿಗಳು ಗೋಳಾಕ೨ರ, ಚಪ್ಸ್ಪಟ್ಟಿ 
ಮಾಸಲು ಹೆಸುರು; ಎಲೆಗಳ ಕೆಳಗೆ ಮುತ್ತಿದ್ದು ರಸವನ್ನು ಹೀರುತ್ತದೆ. ಬೆಳೆದ 
ಗಿಡಗಳಿಗೆ ಬೀಳುವುದು ಹೆಚ್ಚು. 

ಗಿಡಗಳು, ಶಕ್ತಿ ಹೀನವಾಗಿ, ಬಾಡಿ, ಹಳವನಿಯಾಗುತ್ತನೆ, ಅವು ವಿಸರ್ಜಿಸಿದ 
ಅಂಬಿನ ಮೇಲೆ ಕಠ್ಪು ಬೂಸ್ವೆ ತುಂಬುತ್ತದೆ. ಇದರಿಂದ ದ್ಯುತಿಸಂಶ್ಲಿ £ಷಣೆ ನಿಂತು 
ಗಿಡಗಳು ಜಿಕೆಯು ವದಿಲ್ಲ. ಡೂ ಹಳಿಗೆ ನಸ್ಬ ಕಸನೆ; ಗಣನೀ ಯವಲ್ಲ. 


ಹರಳು (ಓಡಲ) 23 


ಆಸರೆ ಸಸ್ಸ ; ಮೇಟೊ, ಸೌತೆ, ಬದನ ಲೆಟಿಸ್‌, ಹೂವಿನ ಗಿಡ 
ಗಳು, ಹೆರಳು, ಇತ್ಯಾದಿ. 

ಜೀವನ ಚರಿತ್ರೆ: ಹೆಣ್ಣು ಕೀಟ, 100 ಕಿಂತ ಹೆಚ್ಚು, ಸಣ್ಣ. ಹಳದಿ 
ಮೊಟ್ಟಿಗಳನ್ನ್ನಿಡುತ್ತದೆ. ನೊಟ್ಟೆಗಳು ಎಲೆಗಳ ಕೆಳಭಾಗದಲ್ಲಿ, ಚಿಕ್ಕ ತೊಟ್ಟುಗಳ 
ಮೇಲೆ ವೃತ್ತಾಕಾರವಾಗಿ ನಿಂತಿರುತ್ತವೆ; ಹೆಣ್ಣು, ವೃತ್ತದ ಮಧೆ ತನ್ನ ಮೂತಿ 
ಯನ್ನು ಚುಚ್ಚಿ ಸುತ್ತುತ್ತದೆ. 

ನೊಟ್ಟಿಗಳೊಡೆದು ಬಂದ ನಿಂಘ್ಸ್‌ ಚನ್ಸಟಿ, ಪಾರದರ್ಶಕ. ಮೊಟ್ಟೆಗಳದ್ದ 
ಕಡೆಯೇ ಆವು ಪ್ರಾಯಕೆ ಬರುವವರೆಗೂ ನೆಲಸುತ್ತನೆ. 4 ವಾರಗಳವರೆಗೂ ರಸ 


ರ 
ವನ್ನು ವಿಶೇಷವಾಗಿ ಹೀರುತ್ತವೆ. ಆ ಕಾಲದಲ್ಲಿ ಅವು ಹಂತಗಳಲ್ಲಿ ಬೆಳೆಯುತ್ತವೆ. 


ಎಲ್ಲ ಮರಿಗಳ ಮೈ ಹಸುರು ಛಾಯೆ; ಶರೀರದಿಂದ, ಸೂಕ್ಷ ೬ನಾದ ಉದ್ದೆ ಮತ್ತು 
ಮೋಟಾದ, ಬಿಳ್ಳಿ ಮಯಣದ ತಂತುಗಳು ಪ್ರಸರಿಸುತ್ತವೆ. ಸುಮಾರು 28-30 
ದಿನಗಳಲ್ಲಿ ಪೂರ್ತಿ ಬೆಳೆಯುತ್ತೆನೆ. 

ಪ್ರಾಯದ ಬಿಳಿನೊಣ 1/6 ಅಂಗುಲ ಉದ್ದ, ಬಹಳ ಚಟುವಟಿಕೆ; 4 ರೆಕ್ಕೆ 
ಗಳಿವೆ, ಹಳದಿ ಶರೀರ; ಮ್ಳ ಮೀಲೆ ಬಿಳಿ ಮಯಣದ ಪುಡಿ ತುಂಬಿರುತ್ತದೆ. ಗಂಡು 
ಹೆಣ್ಣುಗಳೆರಡೂ ಮರಿಗಳೆಂತೆಯೇ ಹಾರಾಡಿ, ಎಲೆಗಳ ಕೆಳಗೆ ರಸವನ್ನು ಹೀರುತ್ತಾ 
30-40 ದಿನಗಳು ಬದುಕಿರುತ್ತವೆ. ಒಂದು ಎಲೆಯ ಕೆಳಗೆ ಎಲ್ಲ ಹೆಂತಗಳೊ 
ಇರುತ್ತವೆ. ಒಂದರ ಮೇಲೊಂದು ಸಂತತಿ. 


ಹತೋಟ ; ಶೇಕಡಾ 0,16ರ ಲಿಬೇಸಿಡ” ಅಥವಾ ಶೇಕಡಾ 0.025ರ 
ಪ್ಯಾರಾಥ್ಟೈಯಾನ” ಎಲೆಗಳ ಕೆಳಭಾಗಕ್ಕೆ ಸಿಂಪರಿಸಬೇಕು. 


(೪1) ಚರೆರಂಧ, ದುಂಬಿ 
ಚೈ ಲೆಬೋರಸ್‌ ಫಾರ್ನಿಕೇಸಿ]ಸ್‌ ಸ್ಪೊಲೈಟಿಡ ೆ ಕೋಲಿಯಾಬ್ಬರ 

ದುಂಬಿ 2.4-2,5 ಮಿಮಿ. ಕಪ್ಪು; ಎಲಿಟ್ರದ ಬುಡದ ಮೂರನೆ ಒಂದು 
ಭಾಗ ಚಪ್ಪಟಬೈಮಟ್ಟಿ. ಇಂಡೊಮಲಯ ಪ್ರಾಂತದಲ್ಲಿ ಸಿಲೋನಿನಿಂದ ಜಾವಾದವ 
ರಿಗೂ ಇದೆ; ಸುಮಾರು 35 ಬಗೆ ಸಸ್ಯಗಳ ರೆಂಬೆಗಳನ್ನು ಕೊರೆಯುತ್ತದೆ. ಹರಳೇ 
ಅಲ್ಲದೆ, ಹಲವು ಬಗೆ ಅರಣ್ಯ ಸಸ್ಯಗಳು, ಮತ್ತು ಟೀ ತೋಟದ ನೆರಳಿನ ಮತ್ತು 
ಅಲಂಕಾರದ ಮರಗಳು ಆಸರೆಸಸ್ಕಗಳ ಪಟ್ಟಿಯಲ್ಲಿ ಸೇರಿವೆ. ಇವುಗಳಲ್ಲಿ ಹರಳೇ ಮುಖ್ಯ 
ವಾದ ಆಸರೆ, ಹರಳಿನ ಸುರಂಗ ಸುತ್ತುಗೆಕಿ ಮೆತ್ತು ಸುರಂಗಗಳು ಕಿಕ್ಕೀದಿರುತ್ತವೆ. 


ಜೀವನ ಚರಿತ್ರೆ: ಹೆಣ್ಣ ದುಂಬಿ, ಪ್ರಧಾನ ಸುರಂಗದೊಳಗೆ ಸುಮಾರು 
30 ನೊಟ್ಟಿಗಳನ್ನು 5-6 ಗುಂ ಶ್ರಿಗಳಲ್ಲಿಡುತ್ತದೆ. ಬೆಳೆದ ಗ್ರಬ್‌ 3,5 ಮಿನಿ 


ಕಿ ಎಣ್ಣೆ ಬೀಜ (ಕಾಳು)ಗಳೆ ಬೆಳೆಗಳಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟ 


ಉದ್ದ, ಒಂದು ವಂಶದಲ್ಲಿ ಸುಮಾರು ಶೇಕಡಾ20ರ ಗಂಡುಗಳು ಜೀವನ ಚರಿತ್ರೆ 6 
ವಾರಗಳು 4 ಮಾರಗಳವರೆಗೂ ದುಂಬಿಗಳಿರುತ್ತವೆ. 





ಚಿತ್ರ 9,7: ಚರೆರಂಧ) ದುಂಬಿಜೈ ಲೆಬೋರಸ್‌ ಫಾರ್ನಿಕೇಟಿಸ್‌ 


ಹತೋಟ:; 

1) ದುಂಬಿ ಕೊರೆದ ಶೆಂಬೆಗಳನ್ನು ಕತ್ತರಿಸಿ ಸುಡಬೇಕು. ಕಾಂಡವನ್ನೆೇಃ 
ಕೊರೆದಿದ್ದರೆ ಹಲವು ರಂಢ್ರಗಳಿರುತ್ತನೆ. ಅಂಥ ಹರಳಿನ ಮರಗಳನ್ನು ಕಡಿದು 
ಸುಡಬೇಕು. 

2) ದುಂಬಿ ಕೊರೆಯುನುದನ್ನು ತನ್ಪಿಸಲು,ಗಿಡಮರಗಳಿಗೆ ಆಗಾಗ್ಗೆ ಶೇಕಡಾ 
50ರ ಡಿಡಿಓ ಅಥವಾ ಬಿಎಚ್‌ ಸಿ 1ಪೌಂಡ್‌ 16ಗ್ಯಾಲನ” ನೀರಿನಲ್ಲಿ ಕರಗಿಸಿ ಕಾಂಡ 
ಶಿಂಬಿಗಳಿಗೆ ಸಿಂಪರಿಸಬೇಕು. 

ಹೊಲಗಳಲ್ಲಿ ಬೆಳೆದ ಹರಳಿನ ಗಿಡಗಳಿಗೆ ಈ ದುಂಬಿಯ ಕಾಟಿ ಕಡಮೆ,ತೋಟ 
ಹಿತ್ತಿಲುಗಳಲ್ಲಿ ಬಿದ್ದಿರುವ ದಶ್ಸ ಹರಳಿನ ಕಾಂಡನನ್ನು ಕೊರೆಯುವುದು ಹೆಚ್ಚು. 


(೪1) ಮೇಲ್ಮೈ ಮೂತಿಹುಳು 
ಮಿಲ್ಲೊ ಸೀರಸ್‌ ವಿಂಡೇಸಸ್‌  ಕರ್ಕೂಲಿಯೋನಿಡಿ: ಕೋಲಿಯಾಬ್ಬರ 
ಆಸರೆ ಸಸ್ಯಗಳು: ಮಿಸ್ಲೊ ಸೀಕರ್‌ ದುಂಬಿಗಳು ನಿಶ್ವವ್ಯಾಪಿ. ಹಲವು 


ದುಂಬಿಗಳು ಎಲೆಗಳನ್ನು ತಿನ್ನುತ್ತನೆ. ಗ್ರಬ್‌ಗಳು ಬೇರುಗಳನ್ನು ತಿನ್ನುತ್ತವೆ. ಕರ್ನಾ 
ಟಕ ರಾಜ್ಯದಲ್ಲಿ 10 ಬಗೆಗಳಿನೆ. ಮಿ. ವಿರಿಡೇನಕ್‌ ಸಾಮಾನ್ಯ, ಸಣ್ಣ ಹಸುರು, 


ಹರಳು (ಔಡಲ) 25 


ಜೀನನ ಚರಿತ್ರೆ: ಹೆಣ್ಣು ದುಂಬಿ ಮಣ್ಣಿನ ಮೇಲೆ ಆಸರೆ ಬುಡದಲ್ಲಿ 
ಮೊಟ್ಟೆ ಗಳನ್ನ ಡುತ್ತವೆ. ಕಾವು ಒಂದು ವಾರ, 

ಗ್ರಬ್‌ಗಳು ಬೇರನ್ನು ತಿಂದು 4 ಸಲ ಪೊರೆ ಬಿಟ್ಟು, 5 ಹಂತಗಳಲ್ಲಿ ಬೆಳೆಯು 
ತ್ತವೆ, ಅವಕ್ಕೆ ಕಾಲುಗಳಿಲ್ಲ ವರ್ತುಳ್ಕ ತಲೆಗಟ್ಟಿ, ದವಡೆಗಳು ಪ್ರಧಾನ,ಮೈಮೇಲೆ 
ಮೋಟಾದ ಹೊಂಬಣ್ಣದ ಕೂದಲುಗಳು, ಹೊಟ್ಟಿ ತುದಿ ಸಂಧಿ ಸನ್ಮಾಲೆಯಾಕಾರ 
ಒಂದೊಂದು ಹಂತದಲ್ಲೂ ಒಂದು ವಾರವಾರ; ಒಟ್ಟು 45-41 ಡಿನಗಳಲ್ಲಿ ಪೂರ್ತಿ 
ಬೆಳೆಯುತ್ತವೆ. 

ಕೋಶ ಬೆಳೆದ ಗ್ರಬ್‌ ಮಾಡಿದ ಮಣ್ಣಿನ ಗೂಡಿನೊಳಗೆ. ಕೆನೆಬಿಳುವು ಅನು 
ಬಂಧಗಳು ಕಾಣಿಸುತ್ತವೆ. ತೊಗಿದರೆ ಪಡಿಸಿದರೆ ನುಲಿದಾಡುತ್ತದೆ. 

ದುಂಬಿಗಳು 2-3 ತಿಂಗಳು ಬದುಕಿರುತ್ತನೆ. ಗಂಡುಗಳು ಸಣ್ಣ ಮತ್ತು ಅಲ್ಪ 
ಜೀವಿಗಳು ದುಂಬಿಗಳು ಕೆಳಕ್ಕೆ ಬಿದ್ದಾಗ ಸತ್ತಂತೆ ನಟಿಸುತ್ತಪೆ. 


ಹತೋಟಿ : ಸ್ವಾಭಾನಿಕ ಶತೃಗಳು-ಗ್ರೈಬ್‌ ಮತ್ತು ಕೋಶಗಳನೇಲೆ 
ಹೆಸುರು ಶಿಲೀಂಧ್ರ-ಮೆಟಕ್ಕೈ ಜಿಯಂ ಬಗ್ಗೆ ಮಳೆಗಾಲದಲ್ಲಿ ಕಂಡಿದೆ, ಪಕ್ಷಿಗಳು 
ಮತ್ತು ಉಂಗಗಳು ಅನನ್ನು ಹಿಡಿದು ತಿನ್ನುತ್ತವೆ. ದುಂಬಿಯಮೇಲೆ ಒಂದು 
ಸರಕೋಪಜೀವಿ ಕಣಜ ಡೈನೊಕ್ಕಾಂಸರ್ಸ ಮಿಲ್ಲೊಸಿರಿ ವರದಿಯಯಾಗಿದೆ. 

ಬೆಳೆ ಕೊಯ್ಲಾದನೇಲೆ, ಉತ್ತು ಗೃಬ್‌, ಕೋಶಗಳನ್ನು ಹೊರಗೆಡವಬೇಕು., 
ಆಸರೆ ಸಸ್ಯಗಳ ಮೇಲೂ ಹೆತೋಟ ಕ್ರನುಗಳನ್ನ ನುಸರಿಸಬೇಕು. 

ಒಂದು ಕೊಡೆಯೊಳಕ್ಕೆ, ಗಿಡವನ್ನು ಅಲ್ಲಾಡಿಸಿ, ದುಂಬಿಗಳೆನ್ನು ಸಂಗ್ರಹಿಸಿ, 
ಕೊಲ್ಲಬೇಕು. 

ಮಣ್ಣಿನೊಳಕ್ಕೆ ಶೇಕಡಾ 2ರ ಪ್ಯಾರಥೈ ಯಾನ” ಪುಡಿಯನ್ನಾ ಗಲೀ ಅಥವಾ 
ಶೇಕಡಾ 10ರ ಬಿಎಚ್‌ಸಿ ಪುಡಿಯನ್ನಾ ಗಲೀ ಸೇರಿಸಬೇಕು, 

(iii) ಥ್ರಿಸ್ಸ್‌ 

ಆ) ಹೀಲಿಯೊಥ್ರಿಪ್ಸ್‌ ಇಂಡಿಕಸ್‌ 

ಅ) ಹಿ. ಹಿನೊರ್ಲಾಯ್ದಾಲಿಸ್‌ ಧ್ರಿಹಿಡಿ ಃ ಥೈ ಸನಾನ್ಚಿರ 

ಅಸರೆ ಸಸ್ಯ: ಕ್ರೋಟನ್‌, ಬೇವು, ಕಾಫಿ ತೈಲಪರ್ನಿ ಸಿಂಬಿಡಿಯಂ 
ಬೈಕಲರ್‌, ಹರಳು ಇತ್ಯಾದಿ. 

ಜೀವನ ಚರಿತ್ರಿ ; ಶರೀರ ಬೂಗು; ಶಲೈ ಎಣೆ ಕಪ್ಪು. ಮೇಲೆ 
ಬಹು ಭುಜ ಜಾಲಗಳು, ಕಾಲುಗಳಿಲ್ಲ ಹಳದಿ. ಕಿಕ್ಕೆಗಳು ಹಳದಿ ಛಾಯೆ, 
ಮಧ್ಯೆ ಒಂದು ಬೂದು ಪಟ್ಟಿ. ಕುಡಿಮೀಶೆ ಹಳದಿ, ಕೊನೆ ತುಂಡು ಬೂದು, 


26 ಎಣ್ಣೆ ಬೀಜ (ಕಾಳ) ಗಳ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ಇವು ಸಕಲ ಪ್ರಪಂಚದ ಕೀಟಿಗಳು. ಎಲೆಗಳ ಮೇಲೆ ರಸವನ್ನು ಹೀರುವುದ 
ರಿಂದ, ಬಿಳಿ ಮಚ್ಚೆಗಳಾಗುತ್ತವೆ.; ಹಿಕ್ಕೆಗಳು ತುಂಬಿ ಬೂದು ಮಚ್ಚೆಗಳು 
ಕಾಣುತ್ತವೆ, 

ಜೀವನ ಚರಿತ್ರೆಯ ಕಾಲ 20-80 ದಿನಗಳು, ಅಕಿಶೇಚಕ ಸಂತಾನ. 
ಮೊಟ್ಟಿ ಗಳು ಆಂಗಾಂಶಡೊಳೆಗೆ. ಕಾವು 2-7 ದಿನಗಳು. 2 ಸಂತತಿಗಳು. 

ಹಿ. ಇಂಡಿಕಸ್‌ ಶೇಂಗಾದ ರೆಂಬೆಗಳ ಮೇಲಿದ್ದು, ದಕ್ಷಿಣ ಅರ್ಕಾಟ” ಜಿಲ್ಲೆ 
ಯಲ್ಲಿ, "ತಮಾರ ನೋವು' ಎಂಬ ನಷ್ಟನನ್ನುಂಟುಮಾಡುತ್ತದೆ. ಮಳೆ ಇಲ್ಲ 
ದಿದ್ದಾಗ ಇದರ ಹಾವಳಿ ಹೆಚ್ಚು, 

(ಇ) ರಟಪ್ರಿನ್‌ ಸಿರಿಯೇಕರ್ಸ್‌ ಥ್ರಿಪಿಡಿ : ಥೈಸನಾಷ್ಟಿರ 

ಆಸರೆ ಸಸ್ಯ : ತೆಂಗಡಿ, ಹರಳ್ಕು ದ್ರಾಕ್ಷಿ, ಹತ್ತಿ, ದಾಳಿಂಬೆ, ತುಸ್ಪಕೀರೆ, 
ಡೊಂಬೆಯ ಇತ್ಯಾದಿ. 


ಜೀವನ ಚರಿತ್ರೆ : ಇದರ ಶರೀರ ಚಪ್ಪಟ್ರಿ ಬಣ್ಣ ಕಪ್ಪು ಬೂದು, ಆದರೆ 
ಹೆಚ್ಚು ಕಪು ಛಾಯೆ, ಕಾಲುಗಳು ಬೂದು. ಮಂದಿನ ರೆಕ್ಕೆಗಳು ಕಪ್ಪು ನರೆ. 

ಇದು ಈಭಿಪ್ಸ್‌ನಲ್ಲಿ ದ್ರಾಕ್ಷಿಗೆ ಬೀಳುವುದು ಹೆಚ್ಚ. ಭಾರತದಲ್ಲಿ ಹರಳು, 
ಮುಖ್ಯ ಆಸಕೆಯಾದರೂ, ಹಲವು ಬೆಳೆಗಳಿಗೆ ಬೀಳುತ್ತದೆ. ಬೂದು ಕಾಂಡದ 
ಹರಳಿಗೆ ಬೀಳುವುದು ಹೆಚ್ಚು. ಹಸುರು ಕಾಂಡದ ಹರಳಿನ ಮೇಲೆ ಕಂಡಿಲ್ಲ. ಎಲೆ 
ಗಳು ಬಿಳಿಚಿ, ಹಿಕ್ಕೆಗಳು ತುಂಬಿ ನಿಸ್ತೇಜವಾಗಿರುತ್ತವೆ. ದಾಳಿಂಬೆ, ಗುಲಾಬಿಯ 
ಮೇಲೆ, ರ್ಲಿನಿಫೋರೂದ್ರಿಸ್ಸ ಕ್ರುಯೆಂಟೀಟರ್ಸ್‌ ಜತೆಯಲ್ಲಿರುತ್ತವೆ 

ಹರಳಿನ ಮೇಲೆ ಇದರ ಜೀವನ ಚರಿಕ್ರೆ 9.13 ದಿನಗಳಾದರೆ, ಗುಲಾಬಿಯ 
ಮೇಲೆ 9-11 ದಿನಗಳು. 


ಹತೋಟಿ : ಶೇಕಡಾ 0.1ರ ಬಿಎಚ್‌ಸ್ಕಿ ಶೇಕಡಾ 0.03ರ ಡೃೈಮೆಥೂಯೇಟ” 
(ಕೋಗೊರ್‌), ಶೇಕಡಾ 0.೦25ರ ಮೆಧಿಲ್‌ ಡೆಮಿಟಾನ್‌ (ನೆ:ಬಿಸಿಸ್ಟಾಕ್ಸ್‌) 
ಅಥವಾ ಶೇಕಡಾ 0.02ರ ಪ್ಯೂರಾಥ್ಯಯಾನ್‌ ಸಿಂಪರಿಸಬೇಕು. 


ಈ) ರ್ಲಿಪಿಪೋಕೊಥ್ರಿನ್‌ ಕೃಯೆಂಟೀಟಿನ್‌ ಧ್ರಿಪಿಡಿ : ಥೈಸನಾಪ್ವಿರ. 


ಆಸರೆ ಸಸ್ಯ: ಇದು ದ್ರಾಕ್ಷಿಯ ತೀವ್ರ ವೀಡೆಯಾದರೂ, ಗುಲಾಬಿ, 
ಹೆರಳಿನ ಎಲೆಗಳ ಮೇಲೆ, ಅಷ್ಟೇ ಪೀಡೆಯಾಗಿ, ರಸವನ್ನು ಹೀರಿ, ಒಣಗಿಸುತ್ತದೆ. 
ಅನಕಾರ್ಡಿಯೇಸಿ ಮತ್ತು ಮಿರ್ಟಿಸಿ ಸಸ್ಯಗಳ ಮೇಲೆ ಹೆಚ್ಚು. ನಾಡು ಬಾದಾಮಿ, 


ಹರಳು (ಔಡಲ) 27 


ಜಂಬು ನೇರಿಳೆ ಸೀಬೆ, ಮಾವು, ಗೋಡಂಬಿ, ದಾಳಿಂಬೆ, ಗುಲಾಬಿ, ಹೊಳೆ 
ದಾಸವಾಳೆ, ಉಡಿ ಮರ್ಕ. ಗೌಜಲ್‌ ಮರ್ಕ ಶ್‌ರಳು ಇತ್ಯಾದಿಗಳ ಮೇಲಿರುತ್ತವೆ. 
ಅವು ಒಟ್ಟ್ರಾಗಿದ್ದು, ಎಲೆ ಕೆಳಗೆ ರಸವನ್ನು ಹೀರುವುದರಿಂದ ಎಲೆಗಳು ಬೂದು 
ಬಣ್ಣಕ್ಕೆ ತಿರುಗ್ಯಿ ಬಾಡಿ, ಮುದುಡಿ, ಕೊನೆಗೆ ಉದುರುತ್ತವೆ. ಆಗ ಕೀಟಗಳು 
ಬೇರೆ ಎಲೆಗಳಿಗೆ ಹೋಗುತ್ತವೆ. 


ಜೀವನ ಚರಿತ್ರೆ : ಶರೀರ ಜಾಲರ, ತಲೆ ಮತ್ತು ಹೊಟ್ಟಿ ಪಕ್ಕಗಳಲ್ಲಿ 
ಕೆಂಪು ಛಾಯೆ. ಹೆಣ್ಣುಗಳು ಕಪ್ಪುಬೂದು, ಗಂಡುಗಳಲ್ಲಿ ಕೆಲವಕ್ಕೆ ಹೊಟ್ಟಿ 
ಹೊಳಪು ಹಳದಿ, ಕೆಲನಕ್ಕೆ ಕೆಂಪು ಚುಕ್ಕೆ. ಕಾಲುಗಳು ಮತ್ತು ಕುಡಿಮೀಶೆಯ 
1-5 ಸಂಧಿಗಳು ಹಳದಿ; ೧,7,8ನೆ ಸಂಧಿಗಳ ತುದಿ ನರಿ; 8ನೆ ಸಂಧಿ 7ರ ಎರಡ 
ರಷ್ಟು ಉದ್ದ, ಸೂಜಿಯಂತೆ ಕೃಶ. ಮುಂದಿನ ರೆಕ್ಕೆಗಳು ಹಳದಿ, ತಲೆ ಮತ್ತು 
ಹಣೆ ಸ್ವಲ್ಪ ಎತ್ತರ. ಗಂಡಿನ ಹೊಟ್ಟಿಯ 4ನೆ ಸಂಧಿಯ ಸಳೃಂಲ್ಲಿ ಒಂದು 
ಮುಳ್ಳು. 

ಒಂದು ಹೆಣ್ಣು, ದಿನಕ್ಕೆ 2-6 ಮೊಟ್ಟಿಗಳಂತೆ ಒಟ್ಟು 15-50ರವರೆಗೂ 


ಇಡುತ್ತದೆ. ಜೀವನಚರಿತ್ರೆ 112 25 ದಿನಗಳು. 3-6 ಸಂತತಿಗಳು. ಆನಿಕೇಚಕ 
, ಸಂತಾನ ಸಾಮಾನ್ಯ, ಆಂಥ ಸಂತತಿಗಳಲ್ಲಿ ಬರೀ ಗುಂಡುಗಳೇ, ಲ್ಭಂಗಿಕ ಮತ್ತು 
ಅನಿಕೇಚಕ ಸಂತಾನಗಳು ಪಕ ಸಕ್ಕ ದಲ್ಲೇ ಆಗುತ್ತವೆ, 

ಹತೋಟಿ ; ತೀಕಡು 0.೦5ರ ಫೋಲಿಥ್ಸೆಯಾನ್‌, ಶೇಕಡಾ 0.೧25ರ 
ಮೆಟಿಸಿಸ್ಟ್ರಾಕ್ಸೌ ಅಥವಾ ಶೇಕಡಾ 0.025ರ ಪ್ಯಾ ಇಥ್ಯೈಯಾನ್‌ ಸಿಂಪರಿಸಬೇಕು. 
ಡೈಮೆಥೊಯೆಟ್‌ ಅಥವಾ ರೋಗಾರ್‌, ಬಾಕ್ಸ್‌ ಫೇಸ್‌, ಬಿಎಚ್‌ ಸಿಗಳು ಸಹಿತ 
ಆಗಬಹುದು. 


(ಉ) ನುಶಿ 

ಟಿಟ್ರುನಿಕಸ್‌ ಟಿಲೇರಿಯರ್ಸ ಟಿಟ್ರಾನಿಕಿಡಿ (ಅಕರೈನ) : ಆಅರಾಕ್ಲಿಡ 

ಕೆಂಪು ಜೇಡರ ನುಶಿ, ವಿಶ್ವವ್ಯಾಪಿ, ಹಲವು ಬೆಳೆಗಳಿಗೆ ನಾಶಕರ, ಅವು 
ಎಲೆಗಳ ಮೇಲಿದ್ದು ರಸವನ್ನು ಹೀರುವುದರಿಂದ, ಆ ಸ್ಥಳಗಳಲ್ಲಿ ವಿವರ್ಣವಾಗಿ, ಎಲೆ 
ಮುದುರುತ್ತನೆ. ತೆಳುವಾದ ಬಲೆ ಹೆಣೆನು, ಅದರ ಕೆಳಗಿರುತ್ತವೆ 

ಆಸರೆ ಸಸ್ಯ; ಹರಳು, ಬೆಂಡೆ, ಬದನೆ, ಹುರುಳಿ, ಭೊನೇಟೊ, ಆಲೂ 
ಗಡ್ಡೆ, ಕುಂಬಳೆ, ಹಾಗಲ, ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು ಇತ್ಯಾದಿ, 

ಜೀವನ ಚರಿತ್ರೆ; ಹೆಣ್ಣು ನುತ್ತಿ ಹಲವು ನೊಟ್ಟಿಗಳನ್ನು ಒಂದೊಂದಾಗಿ 
ಬಲೆಯ ಕೆಳಗಿಡುತ್ತದೆ. ಒಂದು ಹೆಣ್ಣು 64-71 ನೊಟ್ಟಿಗಳವರೆಗೂ ಇಡಬಲ್ಲದು. 


28 ಎಣ್ಣೆ ಬೀಜ (ಕಾಳು) ಗಳೆ ಬೆಳೆಗಳಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋ 


14-17 ದಿನಗಳು ಬದುಕಿರುತ್ತದೆ. ಹಲವು ಬಣ್ಣ ಗಳು. ಹಸುರು, ಬೂದು, 
ಹಳದಿ, ಇತ್ಯಾದಿ. 8 ಕಾಲುಗಳು ವೈಶಿಷ್ಟ್ಯ. 

ಮೊಟ್ಟೆ ಮೃದು, ಗುಂಡು, ಹೊಸದಾಗಿದ್ದಾಗ ಬಿಳುಪು ಆಮೇಲೆ ಹಳದಿ; 
ಒಡೆಯುವ ಮುನ್ನ ಕಡುಗೆಂಪು, ಕಾವು 3 ದಿನಗಳು. 

ಮೊಟ್ಟೆಯಿಂದ ಬಂದ ಮೆರಿ ಕೃ ಶೃ ಒಣಹುಲ್ಲಿನ ಬಣ್ಣ. ಆಮೇಲೆ ಹಸುರು. 
3 ಜತೆ ಕಾಲುಗಳು. ಏರಡು ಹೊಡೆಯುವ ಕಣ್ಣು ಗಳು. ಬಹಳ ಸಣ್ಣ. 

ಪ್ರೊಟೊನಿಂಫ್‌, ಒಂದು ಸಲ ಸೊರೆ ಬಿಟ್ಟ ಮರಿ, ಗೋಳಾಕಾರು, ಕಡುಗೆಂಪು 
4 ಜತೆ ಕಾಲುಗಳು. «ಸೀಟಿ' ಪ್ರಧಾನ. ಕಾಲುಗಳ ತುದಿ ಕೆಂಪು. 

ಡ್ಯೂಜೊನಿಂಫ". ಮೂರನೆ ಹಂತದ ಮರಿ ಉದ್ದ, ಕೆಂಪು; ನೊದಲನೆ ಜತೆ 
ಕಾಲುಗಳ ಮೇಲೆ ಕೊಂಡಿಗಳು, ಬಂದಾಗ "ಪಾಲ್ಟ್‌' ಗಳು ಬೆಳೆದಾಗ ಲೈಂಗಿಕ 
ವ್ಯತ್ಯಾಸಗಳು ಕಾಣುತ್ತವೆ. ಹೆಣ್ಣಿನ ಹೊಟ್ಟಿ ಗುಂಡು, ಗಂಡಿನಲ್ಲಿ ಚೂಪು. 
ಪ್ರಾಯದ ನುಶಿ, ಗಂಡನ್ನು ಸುಲಭವಾಗಿ ಗುರುತಿಸಬಹುದು. ಉದ್ದ, ಮೋಟು, 
ಕಡುಗೆಂಪು. ಮೊದಲನೆ ಜತೆ ಕಾಲುಗಳು 4ನೆ ಜತೆಗಿಂತ ಉದ್ದ, 2 ಮತ್ತು ತನೆ 
ಜತೆ ಕಾಲುಗಳು ಸಮ, ಮೋಟು. ಹೆಣ್ಣು ದಪ್ಪ, ಹೊಟ್ಟಿ ಗುಂಡು, ಕಳದಿಕೆಂಪು; 
ವ್ಯಶ್ಯಾಸ, ಮೈಮೇಲಿ ಕಪ್ಪು ಗುರುತುಗಳು. 


ಹತೋಟ: ಹಲವು ನುಶಿನಾಶಕಗಳಿವೆ. ರಂಜಕ ಕೀಟಿನಾಶಕಗಳೆಲ್ಲ 
ನುಶಿನಾಶಕಗಳು. ಶೇಕಡಾ 0.1ರ ಮೊರೆಸ್ಟ್ರಾನ್‌ ಸಿಂಪರಿಸಬೇಕು. ಇದು 


2 ಕಡಲೆಕಾಯಿ (ಶೇಂಗಾ 


ಶೇಂಗಾ ಗಣನೆಗೆ ಬಾರದ ಬೆಳೆಯಾಗಿದ್ದ ಕಾಲವೂ ಇತ್ತು. ಸಣ್ಣ ಸಣ್ಣ 
ತಾಕುಗಳಲ್ಲಿ ಮಾತ್ರ ಬೆಳೆಯುತ್ತಿದ್ದರು. ವ್ಯಾಪಾರ, ಕೈಗಾರಿಕೆಗಳ ತಗಾದೆಯಿಂದ 
ಕಳೆದೆ ಸುಮಾರು ಅರ್ಥ ಶತಮಾನದಿಂದೀಚೆಗೆ, ಇದು ಪ್ರಪಂಜದ ಬೆಳೆಯಾಯ್ತು; 
ಲಕ್ಸಾಂತರ ಎಕರೆಗಳಲ್ಲಿ ಬೆಳೆಯುತ್ತಿದ್ದಾರೆ. ದಕ್ಷಿಣ ಅಮೇರಿಕದ ಬ್ರೆಜಿಲ್‌ ದೇಶದ 
ಧಿವಾಸಿ, ಆಧಿ)ಕಕ್ಕೆ ಹರಡಿ, ಅಲ್ಲಿಂದ್ರ ಫೆಂಚ” ಕೈಗಾರಿಕೋದ್ಯಮೆಯಿಂದ 
ಪ್ರಸಂಚಕ್ಕೆಲ್ಲ ಪ್ರಸರಿಸಿತು. ಅಮೇರಿಕ, ಅಥಿಕ, ಶೇಂಗಾ ಬೆಳೆಯ ಪ್ರಧಾನ 
ಪ್ರದೇಶಗಳು. ಈಸ್ಟ್‌ ಇಂಡೀಸ' ಬರ್ಮ, ಕೊಚೆನ', ಚ್ಛನ ದೇಶಗಳಲ್ಲೂ ವಿಸ್ತಾರ 
ವಾಗಿದೆ, ಇಂತಜಲ್ಲೂ ಇದರ ಬೆಳೆ ಅಧಿಕ, ಮಳೆಯ ನೀರಿನಿಂದಲೂ, ನೀರಾವರಿ 
ಯಿಂದಲೂ ಬೆಳೆಯಬಹುದು. ಎಲ್ಲ ತಂಹದ ಜಮೀನಿನಲ್ಲೂ ಬೆಳೆಯುತ್ತದೆ. 5 
ತಿಂಗಳ ದೀರ್ಫಾವಧಿ ಬಗೆಯನ್ನು ರಾಗಿ, ತೊಗರಿ, ಇತ್ಯಾದಿ ಬೆಳೆಗಳೊಂದಿಗೆ ಅಕ್ಕಡಿ 
ಯಾಗಿಯೂ, 3 ತಿಂಗಳ ಅಲ್ಪಾವಧಿ ಬಗೆಯನ್ನು ವರ್ಷಕ್ಕೆ ಎರಡು ಬೆಳೆಯಂತೆ 
ಪ್ರತ್ಯೇಕವಾಗಿಯೂ ಬೆಳೆಯಬಹುದು. ಮೇ-ಸಪ್ಟಂಬಂ” ತಿಂಗಳುಗಳಲ್ಲಿ ಬಿತ್ತನೆ. 

ಹಲವು ಕೀಟಗಳ ಕಾಟಿವಿಜಿ, ಎಲೆ ಮತ್ತು ಕಾಂಡಕ್ಕೆ ಬೀಳುವ ಕೇಟಗಳು 
ಬೆಳೆಯ ಕೆಲವು ಹಂತಗಳಲ್ಲಿ ಕಾಣುತ್ತವೆ. ಆದ್ದರಿಂದ ಬೆಳೆಯ 4 ತಿಂಗಳ ಅವಧಿ 
ಯಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಕಾಣುವ ಕೀಟಗಳನ್ನು ಗೀರುಗಳಿಂದ ತೋರಿಸಿದೆ. 
ಅಲ್ಲಡೆ ಸಮಗ್ರ ಹತೋಟಿ, ಕೀಟ ಹೆಂತಗಳೆ ಗುರುತು, ನಷ್ಟದ ಚಿಹ್ನೆ, ಜೀವನ 
ಚರಿತ್ರೆಗಳನ್ನು ಪ್ರತ್ಯೇಕವಾಗಿ ಕೊಟ್ಟಿದೆ. 


ಶೇಂಗಾ ಕೀಟಿಗಳ ಸಮಗ್ರ ಹತೋಟಿ; 


1) ಬೆಳೆ ಬಂದ ಮೇಲೆ, ಮೇ-ಜೂನ್‌ ತಿಂಗಳಲ್ಲಿ ಪ್ರತಿಸಲ ಮಳೆ ಬಂದ 
ಮಾರನೆ ದಿನದಿಂದ ಸಾಯಂಕಾಲದ ಮೇಲೆ ಸೆಟ್ರೂಮ್ಯಾಕ್ಸ ದೀಪವನ್ಸಿಟ್ಟು, ಆಕ 
ರ್ಹಿಸಲ್ಪಡುವ ಕಂಬಳಿ ಹುಳುಗಳ ಸತಂಗಗಳು, ಸುರಳಿ ಪೂಚಿ ಪತಂಗಗಳು ದೀಪದ 
ಕೆಳಗಿಟ್ಟಿರುವ ಸೀಮೆಎಣ್ಣೆ ಬೆರೆತ ನೀರಿಗೆ ಬೀಳುವಂತೆ ಮಾಡಬೇಕು. (ಒಂದು 
ಹೆಣ್ಣುಸತಂಗ ನಾಶವಾದರೆ 1000 ಕಂಬಳಿ ಹುಳುಗಳು ನಾಶವಾದಂತೆ), 


೦8/೦೪ ೧೮೫ 
"೮ 





Wes ok "6 
೨೩ ಐ 5೮೮% sree "೪ 


(ಇ0056೯ Daa Re ಹಾ) 
"ಲಿರು 8 


(ಗಡ lexan) 


ಅಸೀಅಡಿಣಂಡ “5 


(5೮೮೩೧ wi) 
ig kr 1 





೧೦೯ ೦೦% 1 capac (೩೬೦೯ 2) 
ಧಿ ಯಯಹಿ20ಉಲ, ಇ ಊ ೧೩೩ 2ರುಂಕಿಣ 





ಬಾಜೂ ಗಿಗಾ ಓಜ ಬಂಡ ಭಕಿ (ಜ12308)೬೧೩ 


ves 


ಕಡಲೆಕಾಯಿ (ಶೇಂಗ) 31 


2) ಆಸರೆ ಸಸ್ಯಗಳಾದ ಲಇಂಟಾನ, ಲಕ್ಕ 7ಡಗಳ ಮೇಲೆ ಸಣ್ಣ ಕಂಬಳಿ 
ಹುಳುಗಳಿದ್ದಾಗ, ಶೇಕಡಾ 2ರ ಪ್ಯಾರಾಧಥೈೈಯಾ ನ್‌ ಪುಡಿಯನ್ನು ಥೂಳಿಸಬೇಕು. 

3) ಬದುಗಳೆ ಮೇಲಿರುವ ತಂಗಡಿ rಡೆಗಳನ್ನು ಕತ್ತರಿಸಿ ಸುಡಬೇಕು. 
ಶೇಂಗಣದ ಮಧ್ಯೆ ಅಲಸಂದಿ ಬೆಳೆಯಬಾರದು. ಇದರಿಂದ ಹೇನುಗಳು ತಪ್ಪುತ್ತವೆ, 

4) ಶೇಂಗಾಡ ಹತ್ತಿರ ತೊಗರಿ, ಸೋಯಾಬಿನ್‌ ಬೆಳೆಯಬಾರದು, ಅವು 
ಸುರಳಿಪೂಚಿಯ ಆಸರೆಗಳು. ಬೆಳಿಯ ಮೇಲೂ ಬೆಳಗಿನ ಹೊತ್ತು ಶೇಕಡಾ 2 ರ 
ಪ್ಯಾರಭ್ಟ್ರ ಯಾನ” ಪುಡಿಯನ್ನು ಧೊಳಿಸಬೇಕು, ಇದರಿಂದ ಕಂಬಳಿ ಹುಳುಗಳ 
ಹೇನು, ಸುಂಳಿಪೂಚ ಹಕೋಹಿಯಾಗುತ್ತದೆ. 

ರ, ಸಾಧ್ಯವಾದ ಡ್ಯಬಿದಂಂಪಟ್ಟಿ ಚಿಮ್ಮಟಿದಿಂದ ಕಂಒಳಿಹುಳುಗಳನ್ನು 
ಹಿಡಿದು, ಜಜ್ಜ ಬೇಕು ಆಥವಾ ಜು 

6) ಬೇಲಿ ಕಾಡು, ಗಿಡಗಳ ಮೋಲೆ ಬಿಸ (ಹೊತ್ತಿನಲ್ಲಿ ಸೇರಿರುವ ಕಂಬಳಿ 
ಹುಳುಗಳನ್ನು ಪಂಜನಿಂದ ಸುಡಬೇಕು. 

7) ಇ ತ್ರನಿದ್ದಲ್ಲಿ ಲ್ಲಿ ಹೊಲದ ಸುತ್ತ ಒಂದಡಿ ಆಳ ಒಂದಡಿ ಆಗ೬ವಇ 
ಕಡಗನ್ನು ತೆಗೆದು, ಅಲ್ಲೆ ಸೊಸ್ನಿ ನಕಂತೆಗಳನ್ನಿ ಡಬೇಕು;ನೆರಳಿಗಾಗಿ ಒದರುವ ಕಂಬಳ 
ಹುಳ:ಗಳು ಕಡಿಗೆಗೆ ಬದ್ದು, ನಪ ನ ಕಂತೆಗಳ? ಸೇರಿಬಾಗ್ಯ ಅವನ್ನು ಜಜ್ಞ ಬೇಕು, 

8) ಬಾಡಿರುವ ಗಿಡಗಳನ್ನು ಬೇಲ ಸಹಿತ ಕಿತ್ತು ಟೂ 

9) ಅಗಸ್ಟ್‌ ತಿಂಗಳಲ್ಲಿ ಗಿಡಗಳ ಮೇಲೆ ಗುಲಗಂಜಿ ಹುಳುಗಳು ಹೆಚ್ಚಾಗಿ 
ದ್ದರೆ ಕೀಟನಾಶಕವನ್ನು ಉಸಯೋಗಿಸಜಾರದು. ಅವು ಉಪಕಾರಿಗಳು, ಹೇನು 
ಗಳನ್ನು ತಿನ್ನು ತ್ತವೆ. 

10) ಕೊಯ್ಸಾದ ನಂತರ, ಜನೀನನತ್ತಿ ಉತ್ತು ಕೋಶಗಳನ್ನು ಹೊರ 
ಗೆಡವೆಜೀಕು. 


ಕೋಷ್ಟಕ 9.3 
ಶೇಂಗಾ ಕೀಟ ಹಂತಗಳನ್ನು ಹಾಗೂ ನಷ್ಟದ ಚಿಹ್ನೆಗಳನ್ನು 











ಗುರುತಿಸುವಿಕೆ 
ಕೀಟ - ಕೇಟಿಗಳ ಹಂತಗಳ ಗುರುತು. ನಷ್ಟದ ಚಿಹ್ನೆಗಳು 
1 ಹೇನು ಹೇನು ಕಪ್ಪು;ಮರಿಗಳು.. ಹೇನುಗಳು ರಸವನ್ನು 


(ನಿಫಿಸ್‌ ಲೇಬರ್ಥಿ) ಸ್ವಲ್ಪ ಊದಾ, ಗಿಡಗಳ ಹೀರುವುದರಿಂದ ಗಿಡಗಳು 
ಸುಳಿಗಳಲ್ಲಿ ವಿಶೇಷವಾಗಿರು. ಬೆಳೆಯದೆ ಕುಗ್ಗಿ, ಬಾಡಿ, 
ತ್ತವೆ. ಒಣಗುತ್ತವೆ. ಮಳೆಯೂ 

ಇಲ್ಲದಿದ್ದರೆ ಪೂರ್ತಿ ನಷ್ಟ. 


32 ಎಣ್ಣೆ ಬೀಜ (ಕಾಳು) ಗಳ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ಕೀಟ 





2 ಸುರಳಿಪೂಚಿ. 


(ಸ್ಟೊನಾಪ್ಟೆರಿಕ್ಸ್‌ 
ನೆರ್ಟಂಯ) 


3 ಕೆಂಪುತಲೆ ಕಂಬಳಿ 
ಹುಳು (ಆಂಸ್ಕಾಕ್ಕ 


ಅಲ್ಫಿಸ್ಟೈ 


ಗ) 


ಪತಂಗ ಸಣ್ಣ, ಮಬ್ಬು, 
ಒಂದೊಂದು ಸಣ ಚುಕೆ 
ನ್ದ ಥ್ರ 

ಗಳು. 


ಮೊಟ್ಟಿ ಗಳು ಸಣ್ಣ, ಎಲೆ 
ಗಳ ಮೇಲೆ ಸುಲಭವಾಗಿ 
ಕಾಣುವುದಿಲ್ಲ. 

ಕ್ಯಾಟಿರ್‌ ಪಿಲ್ಲರ್‌ ಚಿಗು 
ಕೆಲೆಯೊಳಗೆ; ಸುರಂಗದಲ್ಲಿ; 
ಆಮೇಲೆ 2-3ಎಲೆಗಳ ಮಡಿ 
ಕೆಯೊಳಗೆ- ತಲೆ ಕಪು ಖೆ 
ಶರೀರ ಹಸುರು, 

ಕೋಶ ಸಣ್ಣ, ಬೂದು, 
ಎಲೆಗಳ ಮಡಿಕೆಯೊಳಗೆ. 


ಪಶಂಗ ದಪ್ಪ; ಕಿಕ್ಸೆಗಳು 
ಮಾಸಲು ಬಿಳುಪು, 
ಮುನ್ನಂಚು ಹಳದಿ ಗೀರು, 
ಮೊಟ್ಟಿ ಗಳು ಗುಂಪು.ಕಸ 
ಕಡ್ಡಿ, ಎಲೆಗಳ ಮೇಲೆ 
ಗುಂಡು, ಹಳದಿ, 
ಕಂಬಳಿ ಹುಳುಗಳು 
ಕೋಮಮಯ. ಇಕ್ಕೆಲಗ 
ಳಲ್ಲಿ ಕಪ್ಪುಕೂದಲು;ಮಧ್ಯೆ 
ಬೂದು. ಶಲೆ ಕೆಂಪು,13-2 
ಅಂಗುಲ ಉದ್ದ. 
ಕೋಶ ಮಣ್ಣಿನೊಳಗೆ, 
ತೆಳುವಾದ ಮಣ್ಣಿನ ಗೂಡಿ 
ನೊಳಗೆ, ಬೂದು. ದಪ್ಪ 
ಬೀಜದಂತೆ, 


ಕೇಟಗಳ ಹಂತಗಳ ಗುರುಶು ನಷ್ಟದ ಚಿಹ್ನೆಗಳು 





ಹಾವ ಳ್‌ 


ಚಿಗುರೆಲೆಗಳ ಮೇಲೆ 
ಬೊಬ್ಬೆಗಳಿರುತ್ತವೆ. 

2-3 ಎಲೆಗಳೂ ಒಂದರ 

ಮೇಲೊಂದು ಮಡಿಸಿರು 


್ರನೆ 


ಗಿಡಗಳು ಸುಟ್ಟಿ ಂತಾಗಿ 
ಹೊಲಗಳೆಲ್ಲ ಪೂರ್ತಿ 
ಹಾಳು. 


ಕಂಬಳಿಹುಳುಗಳು ಎಲೆ 
ಗಳನ್ನು ಕಿಂದಿರುತ್ತವೆ. 


ಎಣ್ಣೆ ಬೀಜ (ಕಾಳು) ಗಳ ಬೆಳೆಗಳಿಗೆ ಬೀಳುವ ಕೀಟಿಗೆಳು ಹಾಗೂ ಅವುಗಳ ಹತೋಟ 33 


ಕೀಟಿ ಕೀಟಗಳ ಹಂತಗಳ ಗುರುಶು ನಷ್ಟದ ಚಿಹ್ನೆಗಳು 














4 ಸ್ಸೆನಾಶ್ಚಿರ ಪೆರೊಟಿಟ್ಟ ದುಂಬಿ ಲೋಹೆಹೊಳಫ್ರೆ, ಗ್ರಟ್‌ ಕಾಂಡವನ್ನು ಕೊರೆ 
ಉದ್ದ. ಸಣ್ಣ ಜೀರ್ದಂಬಿ. ಯುವುದರಿಂದ ಗಿಡ ಬಾಡಿ, 
ಮೊಟ್ಟೆ ಚಪ್ಪಟಿ ಪೊರೆಯಂತೆ. ಒಣಗುತ್ತದೆ. 
ಕಾಂಡದ ಮೇಲೆ, ಗ್ರಬ್‌ 


ಬಿಳುಪು. ಕಾಂಡದೊಳಗಿನ 
ಸುರಂಗದಲ್ಲಿ, ಕೊ 4 ಶ ವೂ 


ಸುರಂಗದೊಳಗೆ. 


ಶೇಂಗಾ ಕೀಟಗಳ ಜೀವನ ಚರಿತ್ರೆ 
1 ಕೆಂಪುತಲೆ ಕಂಬಳಿಹುಳು 
ಅಂಸ್ಕಾಕ್ಟ ಆಲ್ಫಿಸ್‌ಟ್ರ್ಮೈಗ ಆರ್ಕ೯ಟೈಡಿ : ಲೆನಿಡಾಶ್ಟಿರ. 


ಶೇಂಗಾದ ಕೀಟಗಳಲ್ಲೆಲ್ಲ ಈ ಕಂಬಳಿ ಹುಳು ಬಹಳ ಕೆಟ್ಟಿಪೀಡೆ. ನಸ್ಯ ಬಹಳ 
ಕ್ಯಾಟರ್‌ ಪಿಲ್ಲರ್‌ ಗಳು ಎಲೆಗಳನ್ನು ತಿನ್ನು ತ್ತವೆ. ಆಸರೆಗಳು ಹಲವು; ಸರ್ವಭಕ್ಷಕ. 
ಎಲ್ಲ ಬಗೆ ಖುಸ್ಛಿ ಮತ್ತು ತೋಟದ ಬೆಳೆಗಳನ್ನು ತಿನ್ನು ತ್ತದೆ. ದಕ್ಷಿಣ ಭಾರತದಲ್ಲಿ 
ಕರ್ನಾಟಕ ರಾಜ್ಯ, ತಮಿಳುನಾಡು, ಆಂಧ್ರಪ್ರದೇಶಗಳಲ್ಲಿ ಶೇಂಗಾಕ್ಕೆ ಅತ್ಯಂತ ತೀವ್ರ 
ಸ್ವಭಾವತಃ, ನಿಯತಕಾಲಿಕ ಪೀಡೆಯಾದರೂ, ಅಂತರ ಬಹಳ ವ್ಯತ್ಯಾಸವಾಗುತ್ತದೆ; 


ಕೆಲವು ಪ್ರದೇಶಗಳಲ್ಲಿ ಪ್ರತಿವರ್ಷವೂ ಕಾಣಿಸುತ್ತದೆ. 
ಆಸರೆ ಸಸ್ಯ: ಶೇಂಗೂವೇ ಅಲ್ಲದೆ, ಹತ್ತಿ, ಲಾಂಟಾಫ,ಲಕ್ಸಿ, ಎಕ್ಕ ಇತ್ಯಾದಿ. 


ಜೀವನ ಚರಿತ್ರೆ: ಪಶಂಗ ದಪ್ಪ, ಮಾಸಲು ಬಿಳುಪು, ಮೇಲಿನ ರೆಕ್ಟೆಗಳ 
ಮುನ್ನಂಚಿನಲ್ಲಿ ಒಂದು ಹಳದಿ ಗೆರೆ ವೈಶಿಷ್ಟ್ಯ. ಮೇ ಕೊನೆ, ಜೂನ್‌, ಜುಲೈ 
ತಿಂಗಳಲ್ಲಿ ಪ್ರತಿಸಲ ಮಳೆ ಬಂದ ಮೇಲೆ ಭೂಮಿಯಲ್ಲಿರುವ ಕೋಶಗಳಿಂದ ಪತಂಗ 
ಗಳು, ಗುಂಪು ಗುಂಪಾಗಿ ಹೊರಕ್ಕೆ ಬರುತ್ತವೆ, 


ಮೊದಲು ಮೇ- ಜೂನಿನಲ್ಲಿ ಮುಂಗಾರು ಮಳೆ ಬಿದ್ದನಂತರ ಪತಂಗಗಳು 
ಬಂದಾಗೆ, ಹೊಲದ ಬೆಳೆಗಳು ಇನ್ನೂ ಬಂದಿರುವುದಿಲ್ಲ; ಆಗ ಪತಂಗಗಳು ಹೊಲದ 
3 


34 ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟ 





ಬು ಜಸ? ಕ ಬ್‌ ಮ A ಬ ಜ್‌ ಸ 
ಚಿತ್ರ 9: 8: ಕೆಂಪುತಲೆ ಕಂಬಳಿ ಹುಳು (ಅಂಸ್ಯಾಕ್ಟ ಆಲ್ಬಿಸ್‌ಬ್ರೈಗ) 
1) ಮೊಟ್ಟೆಗಳು 2) ಕಂಬಳಿ ಹುಳು 3) ಪತಂಗ 4) ನೆಲದೊಳಗೆ ಕಂಬಳಿ ಹುಳು 


ಪಕ್ಕದಲ್ಲಿರುವ ಕಾಡು ಗಿಡಗಳು (ಕಾರೆ, ಲಾಂಟಾನ, ಎಕ್ಕ, ಉಸಲಕ್ಕೈ ಇತ್ಯಾದಿ) 


ಕಡ್ಡಿ, ಕಲ್ಲುಗಳ ಮೇಲೆ ಮೊಟ್ಟೆ ಗಳನ್ನಿಡುತ್ತನೆ. ಒಂದು ಹೆಣ್ಣು ಸುಮಾರು 1000 
ಮೊಟ್ಟಿಗಳವರೆಗೂ ಗುಂಪು ಗುಂಪಾಗಿಡುತ್ತದೆ. 


ಶೇಂಗಾ 35 


ಮೊಟ್ಟಿ ಗುಂಡು, ಹಳದಿ, ಮೃದು, ಕಾವು ಒಂದು ವಾರ. 
ಸಣ್ಣ "ಕಂಬಳಿ ಹುಳುಗಳು, ಒಟ್ಟಾ ಗಿದ್ದು, ಸ್ನಲ ಕಾಲ ಕಾಡುಗಿಡಗಳ ಬಲೆಗ 
ಳನ್ನು ತಿನ್ನು ತ್ತವೆ. ಅವು ಬೆಳೆಯುತ್ತ, ಹೊಲದ. ಜಿಕೆಗಳು ಬರುತ್ತಲೇ, ಸಾವಿರಾರು 
ಕಂಬಳಿ ಹುಳುಗಳು, ಬೆಳೆಗಳಿಗೆ ಬೀಳುತ್ತವೆ. ಸಣ್ಣ ಕಂಬಳಿ ಹುಳುಗಳು ಹಳದಿ 
ಮತ್ತು ಮೈತುಂಬ ಉದ್ದ ಕೂದಲು ಬೆಳೆದ ಕಂಬಳಿ ಹುಳುಗಳು ಸುಮಾರು 2 
ಅಂಗುಲ ಉದ್ದ, ರೋಮಮಯ, ಕೆಂಪು ತಲೆ, ಶರೀರ ಎರಡು ಕಡೆಗಳೆಲ್ಲಣ ಕಪ್ಪು; 
ಮಧ್ಯೆ ಬೂದು. ಹುಳುಗಳ ಕಾಲ ಸುಮಾರು ಒಂದು ತಿಂಗಳು. 


ಬೆಳೆದ ಹುಳುಗಳು, ಬದುಗಳ ಹತ್ತಿರವಿರುವ ನೆರಳಿನ ಪ್ರದೇಶಗಳಿಗೆ, ಅಥವ 
ಸಣ್ಣ ಕಲ್ಲುಗಳ ಕೆಳಕ್ಕೆ ವಲಸೆ ಹೋಗಿ ಉಸುಕಾಗಿರುವ ಕಡೆ, 2-3 ಅಂಗುಲ 
ಮಣ್ಣ ನ್ನು ಕೊರೆದು, ಣ್ಣು ಮತ್ತು ಕೂದಲುಗಳಿಂದ ಮಾಡಿದ ಸಡಿಲವಾದ 
ಗೂಡುಗಳಲ್ಲಿ ಕೋಶಗಳಾಗುತ್ತಪೆ. 


ಕೋಶ ಬೂದು, ಈಚಲು ಬೀಜದಂತೆ; ಅವು ಮಣ್ಣಿನೊಳಗೆ ಅಕ್ಟೋಬರ್‌ 
ನಂತರ, ಮುಂದಿನ ಮೇ-ಜೂನ್‌ ನಲ್ಲಿ ಮಳೆ ಬರುವವರೆಗೂ ಇರುತ್ತವೆ. ಕೋಶದ 
ಕಾಲ ಬಹಳ (8-9 ತಿಂಗಳು). 


ಸಾಧಾರಣವಾಗಿ ವರ್ಷಕ್ಕೆ ಒಂದೆ ಸಂತತಿ; ಆದಕಿ, ಆ ಕಾಲದಲ್ಲಿ ಒಂದಕ್ಕಿಂತ 
ಹೆಚ್ಚಿ ರಬಹುದು, ಅಂತೂ, ಬೇಕೆ ಬೇರೆ ಕಾಲದಲ್ಲಾದ ಕೋಶಗಳಿಂದ, ಮಳೆ 
ಬಂದ ಮೇಲೆಲ್ಲ ಪತಂಗಗಳು ಬಂದು ಮೊಟ್ಟೆಗಳನ್ನಿ ಡುವುದರಿಂದ, ಒಂದು ಕಾಲದಲ್ಲಿ 


ಎಲ್ಲ ಹಂತದ ಕಂಬಳಿಹುಳುಗಳಿರುತ್ತವೆ. ಅವೆಲ್ಲ ಒಂದೇ ಸಂತತಿಗೆ ಸೇರಿದಂತೆಯೂ 
ಭಾವಿಸಬಹುದು. 


(ಇದರ ಜತೆಯಲ್ಲಿ ಅಂಸ್ಕಾಕ್ಟ ಮೂರೈ ಎಂಬ ಬಗೆ ಕೆಂಪು ತಲೆ ಕಂಬಳಿ ಹುಳು 
ಗಳೂ ಇರುತ್ತವೆ; ನಡತೆಯಲ್ಲಿ ಅಂ. ಅಲ್ಫಿಸ್‌ಟ್ರ್ರಿ ಗೆ ದೆಂತೆಯೇ.) 


ಹತೋಟಿ : 


ಮೇ ಕೊನೆಯಿಂದ, ಪ್ರತಿಸಲ ಮಳೆಬಂದ 2-3 ದಿನಗಳ ನಂತರ, ಹೊಲಗ 
ಳಲ್ಲಿ ಅಲ್ಲಲ್ಲೆ, ನೆಟ್ಟೊ ಮ್ಯಾಕ್ಸ್‌ ದೀಪಗಳನ್ನು ನೇತುಹಾಕಿ, ಅದರ ಕೆಳಗೆ ಒಂದು 
ಬಾಣಲೆ ಅಥವಾ ಮಣ್ಣಿನ ದೊಡ್ಡ ಮುಚ್ಚಳದಲ್ಲಿ ಸೀಮೆಎಣ್ಣೆ ಬೆರೆತೆ ನೀರನ್ನು ಹಾಕ 
ಬೇಕು. ಮೊಟ್ಟ ಗಳಿಂದ ಕೂಡಿದೆ ಹೆಣ್ಣು, ಸತಂಗಗಳು ದೀಪಕ್ಕೆ ಆಕರ್ಹಿಸಲ್ಪ ಟ್ಟು. 
ಸೀಮೆಎಣ್ಣೆ ನೀರಿಗೆ ಬಿದ್ದು ಸಾಯುತ್ತವೆ. (ಹೊಲಗಳ ಹತ್ತಿರ ಹಳಿ; ಗಳಿದ್ದು. ಎಲೆ 


ಕ್ರಿಕ್‌ ದೀಸಗಳಿದ್ದ ಕಡೆಗಳಲ್ಲಿ ಸತಂಗಗಳು ಆ ದೀಸಕ್ಕೆ ಬಂದು, ದೀಡ ಕಂಬಗಳ _ 


36 ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟ 


ಮೇಲೆ ಮೊಟ್ಟಿಗಳನ್ನಿಟ್ಟಿದ್ದು ಕಂಡಿದೆ.) ಆದ್ದರಿಂದ ನೊಟ್ಟಿಗಳನ್ನಿಡುವುದನ್ನೇ 
ತಪ್ಪಿಸಿ, ಕಂಬಳಿ ಹುಳುಗಳನ್ನು ತಡೆಗಟ್ಟಲು ಇದೊಂದು ಬಹಳ ಒಳ್ಳೆ ಕ್ರಮ. 
ಇದರ ಜತೆಗೆ ಹೆಗಲು, ಪತಂಗಗಳು ಜಮೀನಿನಲ್ಲಿ ಜಡವಾಗಿ ಕುಳಿತಿದ್ದಾಗ, ಹುಡು 


ಗರು ಕೈಯಿಂದ ಅವನ್ನು ಹಿಡಿದು ಹಿಸುಕಬಹುದು. 


2) ಹೊಲಗಳಲ್ಲಿ ಇನ್ನೂ ಬೆಳೆ ಇಲ್ಲದೆ ಇದ್ದು, ಕಾಡುಗಳಮೇಲೆ ಸಣ್ಣ 
ಕಂಬಳಿ ಹುಳುಗಳು ಕಂಡಕೂಡಲೆ ಶೇಕಡಾ 10 ಬಿಎಚ್‌ಸಿ ಅಥವಾ ಶೇಕಡಾ 2ರ 
ಪ್ಯಾರಾಥ್ಸೆಯಾನ್‌ ಪುಡಿಯನ್ನು ಅಲ್ಲೆಲ್ಲ ಧೂಳಿಸಬೇಕು. 

(ಇದರಿಂದ ಕಂಬಳಿ ಹುಳುಗಳು ಬೆಳೆದಮೇಲೆ ಹೊಲದ ಶೇಂಗಾ ಬೆಳೆಗೆ ಬರುವು 
ದನ್ನು ತಥೆಗಟ್ಟಿದಂತಾಗುತ್ತದೆ.) 


3) ಹೊಲದ ಶೇಂಗಾಕ್ಕೆ ಕಂಬಳಿ ಹುಳುಗಳು ಬಂದಮೇಲೆ, ಬೆಳಗಿನ 
ಹೊತ್ತು, ಶೇಕಡಾ 10ರ ಬಿಎಚ್‌ಸಿ ಅಥವಾ ಶೇಕಡಾ 2ರ ಪ್ಯ್ಯರಾಥ್ಸೆಯಾನ್‌ 


ಪುಡಿ ಅಥವಾ ಅವೆರಡರ ಮಿಶ್ರಣ (4: 1 ಪ್ರಮಾಣದಲ್ಲಿ ಬೆರಸಿ) ಪುಡಿಯನ್ನು 
ಧೂಳಿಸಬೇಕು. 


4) ಸಾಧ್ಯವಿದ್ದ ಕಡೆಗಳಲ್ಲಿ ಬಿದಿರು ಪಟ್ಟಿ ಚಮ್ಮುಟಿದಿಂದ ಕಂಬಳಿಹುಳುಗ 
ಳನ್ನು ಆರಿಸಿ ಸಂಗ್ರಹಿಸಿ ಸುಡಬೇಕು. 


5) ಬಿಸಿಲಿಗೆ ತಡೆಯಲಾರದೆ, ಕಂಬಳಿ ಹುಳುಗಳು ಮಧ್ಯಾಹ್ಮದ ಹೊತ್ತು, 
ಬೇಲಿಕಳ್ಳಿ, ಲಾಂಟಾನ, ಎಕ್ಕ ಇತ್ಯಾದಿ ಕಾಡುಗಿಡಗಳ ಮೇಲೂ, ಇತರ ಪ್ರದೇಶ 
ಗಳಲ್ಲೂ ಒಟ್ಬಾಗಿದ್ದುಗ್ರ ಹಂಜುಗಳಿಂದ ಅವನ್ನು ಸುಡಬೇಕು. 


6) ಶೇಂಗಾವನ್ನು ಅಗೆದ ನಂತರ, ಬದುಗಳ ಪಕ್ಕ, ನೆರಳಿನ ಜಾಗ, ಕಲ್ಲು 
ಗಳ ಕೆಳಗೆ ಇತ್ಯಾದಿ ಪ್ರದೇಶಗಳನ್ನು ಅಗೆದು, ಜಮೀನನ್ನು ಉತ್ತು ಕೋಶಗಳನ್ನು 
ಹೊರಗೆಡವಬೇಕು. 


7) ಸ್ವಾಭಾವಿಕ ಶತೃಗಳಿಂದ ನಾಶಮಾಡಬೇಕು. ಕಂಬಳಿ ಹುಳುಗಳ 
ಮೇಲೆ ನೊಣ ಮತ್ತು ಕಣಜಗಳ ಪಕೋಪಜೀವಿಗಳಿವೆ. 

8) ಬ್ಯಾಕ್ಟೀರಿಯ ರೋಗದಿಂದಲೂ ಹತೋಟಯಾಗುಕ್ತದೆ, ಅವನ್ನು 
ಉತ್ತೇಜಿಸಬೇಕು, 

ತಮಿಳುನಾಡಿನಲ್ಲಿ ಇದರ ಹತೋಟಿಗೆ "ಪೆಸ್ಸ್‌ಆಕ್ಸ್‌' ಕಾನೊನನ್ನು ಜಾರಿಗೆ 
ತಂದು ಹತೋಟಯನ್ನು ಎಲ್ಲ ರೈತರು ಅನುಸರಿಸುವಂತೆ ಕೆಲದಿನ ಕಡ್ಡಾಯ 
ಮಾಡಿದ್ದರು. 


ಶೇಂಗಾ 47 
2 ಸುರಳ್‌ಪುೂಚಿ 


ಅಸ್ರೊಯರಿಮ ಟರ್ನೆರಿಯ (ಸ್ಟೊಮಾಪ್ಟೆರಿಕ್ಸ್‌ ನೆರ್ಟಿರಿಯ, ಸ್ಟೊ. ಸಬಸೆಸಿನೆಲ್ಲ) 
ಗೆಲೆಕೆಯಡಿ ; ಲೆಪಿಡಾಸ್ಟಿರ 


ಇದು ಶೇಂಗಾದ ಇನ್ನೊಂದು ಪ್ರಧಾನ ನೀಡೆ. ಶೇಂಗಾಕ್ಕೆ ನಿರ್ದಿಷ್ಟ ವಾದರೂ 
ಸೋಯ್ಕ ತೊಗರಿ, ಹೆಸರು, ತಂಗಡಿ ಬಾವಂಚಿ ಗಿಡಗಳ ಮೇಲೂ ಬೀಳುತ್ತದೆ. 





ಚಿತ್ರ 9.9: ಶೇಂಗಾದ ಎಲೆ ಬೊಬ್ಬೆ ಕೀಟ 
(ಸ್ಟೊಮಾಪೆರ್ಟಿಕ್ಸ್‌ ಸಬ್‌ ಸೆಸಿವೆಲ್ಲ) 


1) ಹುಳು 2) ಹುಳು ಬಿದ್ದ ಗಿಡ. 3) ಕೋಶ 4) ಪತಂಗ 





ಸಣ್ಣ ಕ್ಯಾಟರ”ಫಿಲ್ಲರ್‌ ಚಿಗ.ರೆಲೆಯನ್ನು ಕೊರೆದು, ಒಳಗಿನ ಹಸುರನ್ನು ತಿಂದು 
8 ದಿನಗಳ ನಂತರ ಹೊರಕ್ಕೆ ಬಂಡು 2-3 ಎಲೆಗಳನ್ನು 


38 ಎಣ್ಣೆ ಓಜ (59%0)ಗಳ ಬೆಳೆಗಳಿಗೆ ಬಳುವ ಕೀಟಗಳು ಹಂಗೂ ಕವಗಳ ಡಿತೊಟಓ 


ರೇಷ್ಮೆ ದಾರದಿಂದ ಮಡಿಸಿ, ಒಳಗಿದ್ದು ಹಸುರನ್ನು ತಿನ್ನುತ್ತದೆ. ಪೀಡೆ ತೀವ್ರವಾಗಿ 
ದ್ಹಾಗೃ ಹೂವಲ್ಲ ಸುಟ್ಟಂತೆ ಕಾಣುತ್ತದೆ. 


ಜೀವನ ಚರಿತ್ರೆ; ಪತಂಗ ಬಹಳ ಸಣ್ಣ, ಕಪ್ಪುಬೂದು. ಮೇಲಿನ 


ರೆಕ್ಕೆಗಳ ಮುನ್ನಂಚಿನಲ್ಲ ಒಂದೊಂದು ಸಣ್ಣ, ಮಾಸಲು ಬಿಳುಪಾದ ಚುಕ್ಕೆ. 


ಮೊಟ್ಟ ಬಹಳ ಸಣ್ಣ, ಕೆತ್ತನೆ, ಚಿಗುರೆಲೆಗಳ ನೋಲೆ ಒಂದೊಂದೇ 
ತೆ 


ಕನು ದಿನಗಳು. 


ಸಣ್ಣ ಕ್ಯಾಟ್‌ ಪಿಲ್ಲರ್‌ ಗಳು ಹೆಸುರುಹಳದಿ; ಚಿಗುರೆಲೆಗಳನ್ನು ಕೊರೆದು. 
ಒಳಗಿನ ಹಸುರನ್ನ್ನು ತಿನ್ನುತ್ತವೆ. ಒಂದು ವಾರದ ನಂತರ ಹೊರಕ್ಕೆ ಬಂದು ಪಕ್ಕದ 
ಎಲೆಗಳನ್ನು ಮಡಿಸಿ, ಒಳುದ್ದು ತಿನ್ನುತ್ತನೆ. ಚನ್ನಾಗಿ ಬೆಳೆದ ಹುಳು ಸುಮಾರು 
೬ ಅಂಗುಲ ಉದ್ಭ, ಮೃದು, ಹಸುರುಕಪ್ಪು, ಶಲೆ ಕಪ್ಪು. ಹುಳುವಿನ ಕಾಲ 
12-14 ದಿನಗಳು, 

ಕೋಶ ಚಿಗುರೆಲೆ ಬೊಬ್ಬೆಯೊಳಗೆ ಅಥವಾ ಎಲೆ ಮಡಿಕೆಯೊಳಗೆ, ಕೆಂಪು 
ಬೂದು, ಸಣ್ಣಿ." ಕಾಲ 4 ದಿನಗಳು, ಹಲವು ಸಂತತಿಗಳು. 


ಹತೋಟ ; 

1) ಪೆಬ್ರೊಮ್ಯಾಕ್ಸ್‌ ಲೈಟ” ಟ್ರಾಪ”ಗಳನ್ಟಿಟ್ಟು ಪತಂಗಗಳನ್ನು ಆಕರ್ಷಿಸ 
ಬೇಕು, 

2) ಶೇಂಗಾದ ಹತ್ತಿರ ಹೆಸರು, ಸೋಯಾ ಇತ್ಯಾದಿ ಆಸರೆ ಗಿಡಗಳನ್ನು 
ಬೆಳೆಯಬೇಕು. ತಂಗಡಿ ಗಿಡಗಳನ್ನು ನಾಶ ಮಾಡಬೇಕು. 

3) ಶೇಕಡಾ 10ರ ಬಿಎಚ್‌ಸಿ ಅಥವಾ ಶೇಕಡಾ 2ರ ಪ್ಯಾರಫ್ಟೇಯಾನ'” ಪುಡಿ 
ಯನ್ನು ಧೂಳಿಸಬೇಕು ಅಥವಾ ಡಿಪ್ಬಿರೆಕ್ಸಿ, ಲಿಬೇಸಿರ್ಗ ಫೋಲಥೈಯಾನ” ಸಿಂಪ 
ರಿಸಬೇಕು, 

4) ಗಿಡಗಳಿಗೆ ಒಂದು ತಿಂಗಳಾದಾಗ ಪುನಃ ಎರಡನೆ ತಿಂಗಳಲ್ಲಿ ಸಿಂಪರಿಸ 
ಬೇಕು. 

5) ಸ್ವಾಭಾವಿಕ ಶತೃಗಳಿಂದ ಹತೋಟ ಮಾಡಬೇಕು. ಸರೋಪಜೀವಿ 
ನೈ ಕ್ರೊಕ ಲೋಸಣ" ಪರಿಣಾನುಕಾರಿ. ಕಾರ್ಸ್ಟೈೆಂ ಮೊಟ್ಟಿಯ ಮೀಲೆ ಪರಿಶೋಧನಾಲ 
ಯದಲ್ಲಿ ಇದನ್ನು ಬಳಸಬಹುದು, 


ಶೇಂಗಾ 39 


3 ಶೇಂಗಾ ಹೇನು 


(ಏಫಿಸ್‌ ಲೆಬರ್ನಿ ಏ, ಕ್ರಾಕಿವೋರ ಏ. ಲೆಗ್ಯೂಮಿನೋಸಿ) 
ಏಫಿಡಿಡಿ : ಹೊಮಾಸ್ಟಿರ 


ಈ ಸಸ್ಯ ಹೇನು ಭೂರತ್ಯ ಆಫ್ರಿಕ, ಅರ್ಜೆಂಟೈನ, ಚಿಲ್ಕ ಅಮೇರಿಕ, ದಕ್ಷಿಣ 
ಯೂರೋಪ್‌, ಆಸ್ಟೆ ಲಿಯ ದೇಶಗಳಲ್ಲೆಲ್ಲ ಹರಡಿದೆ. ಕರ್ನಾಟಕ ರಾಜ್ಯದ 
ಉತ್ತರ ಭಾಗದಲ್ಲೂ, ಪಕ್ಕದ ರಾಜ್ಯಗಳಲ್ಲೂ ಇದು ತೀವ್ರ. 

ಇವು ಅಸಂಖ್ಯಾತವಾಗಿ, ಗಿಡಗಳ ಸುಳಿಗಳಲ್ಲಿ ಸೇರಿ ರಸವನ್ನು ಹೀರುವುದ 
ರಿಂದ, ಗಿಡಗಳು ಬೆಳೆಯದೆ, ಕುಗ್ಗಿ, ನರಟಿಲಾಗುತ್ತವೆ. ಮಳೆ ಬಾರದಿದ್ದಾಗ 
ಅವು ಇನ್ನೂ ಹೆಚ್ಚಿ, ಬೆಳೆ ಒಣಗುತ್ತದೆ, ಪೂರ್ತಿ ನಷ್ಟ. 


ಆಸರೆ ಸಸ್ಯ; ಶೇಂಗಾ, ಅಲಸಂದಿ, ತಂಗಡಿ, ಅಚ್ಚೆ ಗಿಡ, ಇತ್ಯಾದಿ, 
ಗಾಳಿಯಿಂದ ಹರಡುತ್ತವೆ. 


ಜೀವನ ಚರಿತ್ರೆ : ಕಿಕ್ಕೆ ಹೇನು ಕಪ್ಪು ಅಥವಾ ಕಪ್ಪುಬೂದು; 2.8. 
2:5 ಮಿಮಿ ಉದ್ದ. ಅವುಗಳ ಸಂತತಿ ಹೇನುಗಳಿಗೆ ರೆಕ್ಕೆಗಳಿಲ್ಲ, ಅವೂ ಸಹ ಕಪ್ಪು; 
ಆದರೆ ಆಕಾರದಲ್ಲಿ ಗುಂಡು. ಚಿಗುರಿನ ಮೇಲೂ, ಕಾಯಾಗುವ ಗೂಟಗಳ 
ಮೇಲೂ ರಸವನ್ನು ಹೀರಿ, ಬೇಗ ಅಸಂಖ್ಯಾತವಾಗುತ್ತವೆ. ಮಳೆ ಇಲ್ಲದಿದ್ದಾಗ, 
ಅವು ರಸವನ್ನು ಹೀರುವುದರಿಂದಲೇ ಗಿಡಗಳು ಬಾಡಿ ಒಣಗುತ್ತವೆ. ಮುಖ್ಯ ನಷ್ಟ- 
ರೆಕ್ಕೆ ಹೇನುಗಳು ತಂದ ನಂಜು ರೋಗವನ್ನು ಕಿಕೈಗಳಿಲ್ಲದ ಹೇನುಗಳು ಮತ್ತು 
ಮುಂದಿನ ಕಿಕ್ಕೆ ಹೇನುಗಳು ಹರಡುವುಪು; ನಂಜು ರೋಗ - ಶೇಂಗಾದ ಗುಲಾಬಿ 
ತುರುಗು. 


ಹತೋಟಿ : 

1) ಮೇ, ಜೂನ” ಮತ್ತು ಜುಲೈ ಆನಿ ಭಾಗದಲ್ಲಿ ಮಾತ್ರ ಪ್ರತಿ 15 ದಿನ 
ಗಳಿಗೊನ್ನೆ ಶೇಕಡಾ 2ರ ಪೂರಾಧ್ಯಯಾನ" ಅಥವಾ ಶೇಕಡಾ 5ರ ಬಿಎಚ"ಸಿ ಪುಡಿ 
ಯನ್ನು ಧೂಳಿಸಬೇಕು. 

2) ಬಡುಗಳಲ್ಲಿರುವ, ಅಕ್ಕಪಕ್ಕಗಳಲ್ಲಿರುವ ತಂಗಡಿ ಗಿಡಗಳನ್ನು ನಾಶ ಮಾಡ 
ಬೇಕು. ಶೇಂಗಾದ ಜತೆ ಅಲಸಂದಿಯನ್ನು ಬೆಳೆಯಬೇಕು. 

3) ಸ್ವಾಭಾವಿಕ ಶತೃಗಳಿಂದ ಪ್ರಯೋಜನ ಪಡೆಯಬೇಕು. ಸಾಕಷ್ಟು 
ತಂಪು, ನಿಸಿರದ್ದ ಕ್ಕಿ ಎಂಪೂಸ ಏಫಿಡಿಫೇ ಗ ಎಂಬ ಶಿಲೀಂದ್ರ ಈ ಹೇನುಗಳಿಗೆ ಮಾತ 
ಬಿದ್ದು ನಾಶ ಸಡಿಸುತ್ತದೆ. ಆಗ ಕೀಟನಾಶಕ ಬೇಕಾಗುವುದಿಲ್ಲ. 


40 ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟ 


ಜುಲೈ ಕೊನೆ ಮತ್ತು ಆಗಸ್ಟ್‌ ತಿಂಗಳಲ್ಲಿ ಪರಭಕ್ಷಕ ಗುಲಗಂಜಿ ಹುಳುಗಳು 
ಹೆಚ್ಚಿ ಹೇನುಗಳನ್ನು ತಿನ್ನುತ್ತವೆ. ಆಗಲೂ ಸಹ ಕೀಟನಾಶಕವನ್ನು ಉಪಯೋಗಿಸ 


ಬಾರದು. 


4 ಕಾಂಡ ಕೊರೆಯುವ ಜೀರ್ದುಂಬಿ (ನೆರ್ಪೂಚಿ) 
ಸ್ಸೆನಾಪ್ಟಿರ ಪೆಕೊಟಿಟ್ಟ ಬ್ಯೂಪ್ರೆಸ್ಟಿಡಿ : ಕೋಲಿಯೂಸ್ಟಿರ 
ಗಣನೀಯವಲ್ಲ. ತಮಿಳುನಾಡಿನಲ್ಲಿ ಸ್ವಲ್ಪ ಮಟ್ಟಿಗೆ ತೀವ್ರ, 
ದುಂಬಿ ಸಣ್ಣ, ಕಪ್ಪುಬೂದು ಹೊಳಪು, ಹೆಣ್ಣು, ಕಾಂಡದ ಮೇಲೆ ಮೊಟ್ಟಿ 
ಗಳೆನ್ಸಿಡುತ್ತದೆ. 
ಮೊಟ್ಟೆ ಚಪ್ಪಟ್ರಿ ಗೋಳಾಕಾರ; ಗ್ರ 
ಕಾಂಡವನ್ನು ಬುಡದ ಕಡೆಗೆ ಕೊರೆದು ಸುರಂಗ ಮಾಡುತ್ತದೆ. 
ದೊಳಗೆ. ದುಂಬಿ 10 ದಿನಗಳನಂತರ ಹೊರಕ್ಕೆ ಬರುತ್ತದೆ. 


ಬ್‌ ಮಾಸಲು ಬಿಳುಪು, ತಲೆ ಚ್ಪಟಿ, 
ಕೋಶ ಕಾಂಡ 





ಚಿತ್ರ 9.10: ಕಡಲೆ ಕಂಯಿ ಕಂಂಡ ಕೊರೆಯುವ ಜೀರ್ದುಂಬಿ 
(ಸ್ಲೆಸಾಸ್ಪಿರ ಪೆರೊಟಿಟ್ಟ) 


ಈ ದುಂಬಿಯಂತೆಯೇ ಜಿಗ್ರೈಟಿ ಡೈನ ಎಂಬ ಸಿರಾಂಬಿಸಿಡ್‌ ದುಂಬಿಯ 
ಗ್ರಬ್‌, ಆಸ್ಟ್ರೇಲಿಯದಲ್ಲಿ ಕಾಂಡವನ್ನು ಕೊರೆಯುತ್ತದೆ. 


ಹತೋಟ ; | 

1) ಬಾಡಿದ ?ಡಗಳನ್ನು ಕಿತ್ತು ಸುಡಬೇಕು. 

2) ಜೀರ್ದುಂಬಿಗಳು ಕಂಡರೆ, ಹಿಡಿದು ಕೊಲ್ಲಬೇಕು. 

3) ಮೊಟ್ಟಿಗಳನ್ನಿಡುವುದನ್ನು ತಪ್ಪಿಸಲು, ಗಿಡಗಳ ಬುಡಕ್ಕೆ ಆಗಾಗ್ಗೆ ಶೇಕಡಾ 
2ರ ಪ್ಯಾರಥೈಯಾನ್‌ ಪುಡಿಯನ್ನು ಧೂಳಿಸಬೇಕು. 


ಶೇಂಗಾ 4| 


ಶೇಂಗಾದ ಕೆಲವು ಅಪ್ರಧಾನ ಕೀಟಗಳು 
(1) ಹೀಲಿಯೊಥಿಸ್‌ ಆರ್ನಿಜಿರ ನಾಕ್ಟುಯಿಡಿ ೬ ಲೆನಿಡಾವ್ಟಿರ 


ಹಿ. ಜಿಯ ಅಧುರಿಕದ ಹತ್ತಿಕಾಯಿ ಹುಳು, ಮುಸುಕಿನ ಜೋಳದ ಹುಳು, 
ಚಾರು ಸೆಕ್ಸಿನ ಸೆಕೆ, ಹೆಡಗೆಕೆೊನಿನ ಹಳು ತತ್ತಾನಿ ಹೆಸ ಈ 


ಲೆ 
ಹುಳಕ್ಕೈ. 
ವ್ಯಾಪ್ತಿ: ಆಫ್ರಿಕ, ದಕ್ಷಿಣ ಆಸ್ಟ್ರೇಲಿಯ, ಭಾರತ, ಆಗ್ನೇಯ ಏಸ್ಯ, 
ನ್ಯೂಜಿಲಾಂಡ್‌, ಇತ್ಯಾದಿ. ವಿಶ್ವವ್ಯಾಪಿ, ಸರ್ವಭಕ್ಷಕ. 


ನಷ್ಕೃಃ ಬಹು ಮುಖ್ಯ ಕೀಟ. ಹಾವಳಿಯಂತೂ ವಿವಿಧ. ಹತ್ತಿ ಕಾಯಿ 
ಯನ್ನು ಕೊರೆದು ಬೋಲ” ವರ್ಮ' ಆಗಿದೆ. ಮುಸುಕಿನ ಜೋಳದ ತೆನೆಗಳಿಗೆ 
ಬಿದ್ದು ಕಾಳನ್ನು ತಿನ್ನುತ್ತದೆ. ಜೋಳದ ತೆನೆಗಳಿಗೆ ಹತ್ತಿ ಬಲಿಯುತ್ತಿರುವ ಕಾಳನ್ನು 
ಕಡಿಯುತ್ತದೆ. ಹೊಗೆಸೊಪ್ಪ ನ್ನು ತಿನ್ನುತ್ತದೆ. ಟೊನೆ ಟೊ ಹಣ ನ್ನು ಕೊಕಿದು, 
ಪೂರ್ತಿ ಒಳಕ್ಕೆ ಸೇರುತ್ತದೆ. ಗಾ ಜ| ಕಟ್ಟ ನೀಡೆ, ಸೊಸ ಟನ ಕಡಲೆಯ 
ಹುಳು, ಅವರೆಕಾಯಿಗೂ ಬೀಳುತ್ತದೆ. ಇಷ್ಟ ಇಲ್ಲದೆ ಗುಲಾಬಿ ಮೊಗ್ಗು, 
ಇನ್ನೂ ಹಲವಾರು ಆಸರೆ ಸಸ್ಯಗಳ ಶತೃ. ಶೇಂಗಾದ ಮೇಲೆ ಕ್ಯಾಟಂ್‌ ನಿಲ್ಲಂ್‌ 
ಗಳು ಎಲೆಗಳನ್ನು ತಿನ್ನುತ್ತಸೆ- ಸಣ್ಣ ಹುಳುಗಳು, ಸುಳಿ ಮತ್ತು ಹೂವುಗಳನ್ನು 
ಕೊರೆಯುತ್ತವೆ. ಬಣ್ಣ ಸಾಧಾರಣವಾಗಿ ಹಸುರಾದರೂ, ಬಹಳ ವ್ಯತ್ಯಾಸವಾಗೃ 
ತ್ತವೆ, ಮೈಮೇಲೆ ಗೀರುಗಳು. 


ಜೀವನ ಚರಿತ್ರೆ: ಪಕಂಗ ದಲ್ಸ, ಮಬ್ಬು, ಮೇಲಿನ ರೆಕ್ಕೆಗಳ ಮಧ್ಯ 
ಒಂದೊಂದು ಗುಂಡು ಬಟ್ಟು. ಗಿಡದ ಮೇಲೆ ಮೊಟ್ಟಿಗಳು ಒಂದೊಂದೆ, ಮೊಟ್ಟೆ 
ಹಳದಿ, ಗುಂಡು, ಮೇಲಿಂದ ಕೆಳಕ್ಕೆ ಏಣುಗಳು, ಅಂಟರುತ್ತವೆ. ಕಾವು ಸುಮಾರು 
ಒಂದು ವಾರ. ಕ್ಯಾಟರ್‌ಪಿಲ್ಲರ್‌ಗಳು ಎಲೆಗಳನ್ನು ತಿಂದು, ಬೆಳೆದು, ಭೂನಿ 
ಯನ್ನು ಕೊರೆದು ಮಣ್ಣಿನ ಗೂಡಿನೊಳಗೆ ಕೋಶಗಳಾಗುತ್ತವೆ. ಹಲವು 
ಸಂತತಿಗಳು, 


ಹತೋಟಿ : ಶೇಂಗಾದ ಮೇಲೆ ಸಾಧಾರಣವಾಗಿ, ಇದು ತೀವ್ರಪೀಡೆಯಲ್ಲ 
ಹತೋಟ ಬೇಕಾಗಲಾರದು. ಅವು ಹೆಚ್ಚಾಗಿದ್ದರೆ, ಸಣ್ಣ ಹುಳುಗಳ ಮೇಲೆಯೇ 
ಶೇಕಡಾ 0.21ರ ಡಿಪ್ಪಿರೇಳ್ಸ ಸಿಂಪರಿಸಬೇಕು. 








42 ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟಗಳು ಹಂಗೂ ಆವ್ರಗಳ ಹತೋಟ 
(2) ಪ್ಲೂಸಿಯ ಸಿಗ್ನೇಟಿ ನಾಕ್ಟುಯಿಡಿ : ಲೆನಿಡಾಸ್ಟಿರ. 


ಇದೊಂದು ಕುಣಿಕೆ ಹುಳ್ಳು ಅಸರೂಪವಾಗಿ ಶೇಂಗಾಕ್ಕೆ ಬಿದ್ದು, ಎಲೆಗಳನ್ನು 


ತಿನ್ನುತ್ತದೆ. ಗಣನೀಯವಲ್ಲ. 


(3) ಆಗ್ರೋಟಸ್‌ ಇಪ್ಲಿಲಾನ್‌ ನಾಕ್ಟುಯಿಡಿ : ಲೆಪಿಡಾವ್ಟಿರ, 


ಕ್ಯಾಟಿರ್‌ ನಿಲ್ಲರ” ಗಳು ಹಗಲು ಮಣ್ಣಿನಲ್ಲಿ ಅಡಗಿದ್ದು, ರಾತಿ, ಹೊತ್ತು ಸಣ 
ಬ ೧ ಗ್‌ ra) ಬ £9 


ಹಾದಿ, 





ಚಿತ್ರ 9,11: ಆಗ್ರೋಟರ್ಸ ಇಪ್ಪಿಲಾನ್‌ 


1,4) ಕ್ಯಾಟ್‌ ಪಿಲ್ಲರ್‌ 5,6) ಕೋಶ 7,8) ಪತಂಗ 


ಗಿಡಗಳ ಬುಡಗಳನ್ನು ಕತ್ತರಿಸುತ್ತವೆ, ಬೆಳೆದ ಗಿಡಗಳ, ಬಲಿಯುತ್ತಿರುವ ಕಾಯಿ 
ಗಳನ್ನೂ ಕಡಿಯುತ್ತವೆ. ಇಳುವರಿ ಕಡನೆಯಾಗುತ್ತದೆ. 


ಶೇಂಗಾ 43 


ವ್ಯಾಪ್ತಿ: ಆಸ್ಲಿಕ್ಕ ಅಮೆರಿಕ ಕೆನಡ, ಭಾರತೃ ಸಿಲೋನ್‌ ಮತ್ತು ಹಲವು 
ಶೇಂಗಾ ಬೆಳೆಯುವ ದೇಶಗಳಲ್ಲೂ ಸಹ ಇದೆ. 


ಆಸರೆಸಸೃ: ಹಲವು, ಆಲೂಗಡ್ಡೆ, ಕಾಫಿ, ಕ್ರೂಸಿಪುಸ್ಟಿ ಸಸ್ಯಗಳು ಇತ್ಯಾದಿ. 
ಜೀವನ ಚರಿತ್ರೆ: ಪತಂಗಮಧ ಸ್ಸ ಮೆ ಮೇಲಿನ ರೆಕ್ಕೆಗಳು ಮಬ್ಬು, ಕೆಳ 
ರೆಕ್ಸೆ ಗಳು ಬಿಳುಪು, ಸಾ ಕಾ ನೊಟ್ಟಿಗಳನ್ನು ಸಣ್ಣ ಗುಂಪುಗಳಲ್ಲಿ ಭೂಮಿಯ 
ಮೂ, ಕಸಕಡ್ಡಿ ಗಳ ಮೇಲೂ ಇಡುತ್ತದೆ ಕ್ಯಾಟಿರಹಿಲ್ಲರ್‌ ಮೃ ದು, ನರೆಕಪ್ಪು 
ಮಣ್ಣಿನೊಳಗೆ ಸುತ್ತಿ ಕೊಂಡಿರುತ್ತವೆ. ಬುಡವನ್ನು ಕತ್ತರಿಸಿ ತ3ದು, ಸುಮಾರು 
1 ತಿಂಗಳಲ್ಲಿ 13 ಅಂಗುಲ ಉದ್ದ ಬೆಳೆಯುತ್ತದೆ. ತನುವು ಪ್ರದೇಶಗಳಲ್ಲಿ ಹೆಚ್ಚು. 


ಬೆಳೆದ ಹುಳು ಭೂಮಿಯೊಳಗೆ ಕೋಶವಾಗುತ್ತದೆ. 


ಹತೋಟ : ಡಿಬ್ಬರೆಕ್ಸ್‌ ತ ಆಹಾರವನ್ನು ಸಾಯಂಕಾಲದ ಮೇಲೆ 
ಗಿಡಗಳ ಬುಡಗಳ ಹತ್ತಿರ ಚೆಲ್ಲಬೇಕು. (ತಯಾರಿಕೆ: 10 ಕೆಜಿ ತವುಡಿಗೆ 100ಗ್ರಾಂ 
ಡಿಪ್ರಿರಿಕ್ಸ್‌ ಮತ್ತು ರ೦೦ಗ್ರಾಂ ಸಕ ಯ ಬೆರಸಿ 810 ಲೀಟರ ನೀರಿನೊಂದಿಗೆ 
ಕಲಸಿ, ಎರಚಿದರೆ ಸಣ್ಣ ಉಂಡೆಗಳಾಗಿ ಬೀಳುವಂತೆ ತಯಾರಿಸಬೇಕು.) 


4) ಸ್ರೊಡಿಸಿಯ ಲಿಟ್ಟೂರ (ಸ್ಫೊಡಾಸ್ಟ್ರಿರ ಲಿಟ್ಟೂರ) 
ನಾಕ್ಬುಯಿಡಿ ಲೆನಿಡಾಸ್ಟಿರ 


ಆಸ್ಟ್ರೇಲಿಯ, ಭಾರತ, ಸೆಸಿಫಿಕ್‌ ದ್ವೀಪಗಳು, ಮತ್ತು ದೂಂಪ್ರಾಚ್ಯ ದೇಶಗ 
ಗಳೆಲಿ ಆಗಾಗೆ, ಈ ಕಾಟಂ”ಹಿಲ೦”ಗಳು, ಶೇಂಗಾದ ಎಚೆಗ: ವ್ಹಿ ತಿನ್ನುತ್ತವೆ 
ಣೌ ಗಿ ಜ್ರ ಜ್‌ ಜದ 
ಸಾಮಾನ್ಯವಲ್ಲ, 


ಆಸರೆ ಸಸ್ಯ: ಅನೇಕ, ಸರ್ನಭಕ್ಷಕ. 


ಜೀವನ ಚರಿತ್ರೆ: ಪತಂಗ ದಸ್ಪ; ಮೇಲಿನ ರೆಕ್ಕೆ ಗಳ ಮೊಲೆ ಅಡ್ಡಾ ದಿಡ್ಡಿ 
ಗುರುತುಗಳು, ಮೊಟ್ಟ ಗಳು ಗುಂಪು; ಹೆಣ್ಣಿನ ನ ಹೊಟ್ಟಿ ಸದಯ ಕೂದಲುಗಳಿಂದ 
ಮುಚ್ಚಿ ರುತ್ತವೆ. ಹೊಟ್ಟಿ ಹಳದಿ, ಗುಂಡು, ಜುಗ. 

ಕ್ಯಾಟಿರ್‌ಹಿಲ್ಲರ್‌ ಗಳು ದಸ್ಸ ಮೃದು, ಮೈಮೇಲೆ ಗೀರುಗಳು, ಅಡ್ಡ ಪಟ್ಟಿಗಳು, 
ಬಣ್ಣ, ಗೀರು ಇತ್ಯಾದಿಗಳಲ್ಲಿ ವ್ಯತ್ಯಾಸ. 

ಬೆಳೆದ ಹುಳು ಭೂಮಿಯೊಳಗೆ 3-4 ಅಂಗುಲ ಆಳದಲ್ಲಿ ಮಣ್ಣಿನ ನೂಡಿನೊ 
ಳಗೆ ಕೋಶನಾಗುತ್ತದೆ. ಕೋಶ ದಪ್ಪ, ಈಚಲು ಬೀಜದಂತೆ, ಕಪ್ಪು ಬೂದು. 


44 ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟ 


ಹತೋಟ : ಶೇಂಗಾದ ಮೇಲೆ ಬೇಕಾಗಲಾರದು, ಹುಳುಗಳು ಹೆಚ್ಚಾ 
ದರೆ, ಸಣ್ಣ ಐಾಗಿದ್ದಾಗಲೇ ಶೇಕಡಾ 0.1ರ ಡಿಪ್ಲಿಕಿಕ್‌, ಸಿಂಪರಿಸಬೇಕು. 
೯; ಎ ಟ್ರ ಣಿ 





ಚಿತ್ರ 9.12: ಪೊಡಿನಿಯ ಲಿಟ್ಟೂರೆ 
1) ಮೊಟ್ಟೆ 2-7) ಹುಳು 8) ಕೋಶ 9-11) ಪತಂಗೆ 


5) ಮಿಲ್ಲೊಸಿರಸ್‌ ಬಗೆ ಕರ್ಕೂಲಿಯೊನಿಡಿ ;: ಕೋಲಿಯಾಟ್ಟಿರ 
ಮಿಲ್ಲೊ ೩ರಸ್‌ ಬಗ್ಗೆ ಮೂತಿಹೆಳುಗಳು ಸಕಲ ಪ್ರಪಂಚದ ಕೀಟಿಗಳು. ಅನೇಕ 
ಬಗೆ ಸಸ್ಯಗಳಿಗೆ ಬೀಳುತ್ತವೆ; ಕೆಲವಕ್ಕಂತೂ 100ಕ್ಕಿಂತ ಹೆಚ್ಚಾಗಿ ಆಸರೆಗಳಿವೆ. 


ಶೇಂಗಾ 45 


ಮೂತಿ ಹುಳುಗಳು ಎಲೆಗಳನ್ನು ತಿನ್ನು ತ್ತವೆ; ಗ್ರಬ್‌ ಬೇರನ್ನು ಶಿಂದು ಬೆಳೆಯುತ್ತ ವೆ. 
ಕರ್ನಾಟಕ ರಾಜ್ಯದಲ್ಲಿ ಸುಮಾರು 70 ಬಗೆಗಳಿವೆ, ಅವುಗಳಲ್ಲಿ ಮಿ. ಡಿಸ್ಕಲರ್ಥ 
ಸಾಮಾನ್ಯ. ಅಪರೂಪವಾಗಿ ಶೇಂಗಾಕ್ಕೆ ಸ್ವಲ್ಪ ನಷ್ಟವನ್ನುಂಟು ಮಾಡುತ್ತವೆ. 
ಇದರ ಬಣ್ಣ ಬೂದು ಅಥವಾ ಬೂದು ನರ್ಕೆ ಕಂದು ಬಣ್ಣದ ಪಟ್ಟಿಗಳಿವೆ. 
ಮಿ. ನಿರಿಡೇನಸ್‌ ಹಸುರು ನರೆ, ಉಳಿದ ಬಗೆಗಳನ್ನು ಅವುಗಳ ಬಣ್ಣದ ಮೇಲೆ ಗುರುತಿ 


ಸಬಹುದು, 


ಜೀವನ ಚರಿತ್ರೆ : ಮೊಟ್ಟೆಗಳು ಭೂಮಿಯಮೇಲೆ, ಮಣ್ಣು, ಕಸ ಮುಚ್ಚೆ 
ರುತ್ತವೆ, ಒಂದು ವಾರದಲ್ಲಿ ಒಡೆದು ಮರಿಗಳಾಗುತ್ತವೆ. 

ಗ್ರಬ್‌ 4 ಸಲ ಪೊರೆಬಿಟ್ಟು 5 ಹಂತಗಳಲ್ಲಿ ಬೆಳೆಯುತ್ತದೆ. ಅಪಾದಿ, ವರ್ತುಳ 
ತಲೆ, ದವಡೆ ಗಟ್ಟಿ; ಮೈ ನೇಲೆ ಮೋಟಾದ ಹೊಂಬಣ್ಣದ ಕೂದಲು, ಹೊಟ್ಟಿಯ 
ಕೊನೆ ಸಂದಿ ಪನ್ನಾಲೆಯಾಕಾರ, ಗ್ರಬ್‌ ಗಳ ಕಾಲ 45-47 ದಿನಗಳು; ಪ್ರತಿಹಂತ 
ಒಂದೊಂದು ವಾರ. 

ಕೋಶ ಮಣ್ಣಿನೊಳಗೆ, ಗಿಡದ ಬುಡದಲ್ಲಿ, ಮಣ್ಣಿನ ನ ಗೂಡಿನೊಳಗೆ, ತೆರವು, 
ಅನುಬಂಧಗಳು ಕಾಣುತ್ತವೆ. ಕನೆ ಬಿಳುಪು. ಕೊಂದರೆ ಪಡಿಸಿದರೆ ನುಲಿಯು 
ತ್ತದೆ. ಕಾಲ 15-18 ದಿನಗಳು. 

ಮೂತಿ ಹುಳುಗಳು 2-3 ತಿಂಗಳು ಬದುಕಿರುತ್ತನೆ. ವಲಸೆ ಹೋಗುತ್ತವೆ. 
ಸತ್ತಂತೆ ನಓಸುತ್ತವೆ. ಗಂಡುಗಳು ಸಣ್ಣ, ಆಲ್ಬ ಜೀವಿಗಳು. 


ಹತೋಟಿ: 

1) ಮೂತಿಹುಳುಗಳು ಹೆಚ್ಚಾಗಿದ್ದರೆ ಶೇಕಡಾ 2ರ ಪಾರಥೈಯಾನ್‌ ಧೂಳಿ 
ಸಬೇಕು. 

11) ಗಿಡಗಳ ಬುಡದ ಮಣ್ಣಿಗೆ ಶೇಕಡಾ ನರ ಬಿಎಚ್‌ಸಿ ಪ್ರಡಿ ಅಥವಾ 
ಶೇಕಡಾ 1ರ ಹೆಪ್ಪಕ್ಲೋರ್‌ ಅಥವಾ ಶೇಕಡಾ 2ರ ಪ್ಯಾರಥೈಯಾನ್‌ ಪುಡಿಯನ್ನೇ 
ಸೇರಿಸಬೇಕು. 

111) ಸ್ವಾಭಾವಿಕ ಶತೃಗಳಿಂದಲೂ ಹತೋಟ ಸಾಧ್ಯ. ಮಳೆಗಾಲದಲ್ಲಿ 
ಹಸುರು ಶಿಲೀಂಧ್ರ ಮೆಟಿರೈಜಿಯಂಬಗೆ, ಗ್ರಬ್‌ ಕೋಶಗಳಿಗೆ ಬಿದ್ದು ಕೊಲ್ಲುತ್ತದೆ. 

ದುಂಬಿಗಳ ಮೇಲೆ ಡೈನೊಕನ ಪರ್‌ ಮಿಲ್ಲೆಸಿರೈೆ ಎಂಬ ಪರೋಪಜೀವಿ ಕಣ 
ವನ್ನು ಗುರುತಿಸಿದ್ದಾರೆ, 


(6) ಆಕ್ಸಿಸಿಟೋನಿಯೆ ವೆರ್ಸಿಕಲರ್‌ ಸೈರಾಬಿಯಿಡಿ; ಕೋಲಿಯಾಖ್ಟಿರ 





ಸಿಟೊನೈನ್‌ ದುಂಬಿ. ಇಟ್ಟಿಗೆ ಕಂಪು,ಅಂಚು ಕಪ್ಪು, ಬಿಳಿ ಗುರುತುಗಳಿವೆ. 





46 ಎಣ್ಣೆ ಬೀಜ (ಕಾಳು) ಗಳ ಬೆಳೆಗಳಿಗೆ ಬೀಳುನ ಕೀಟಗಳು ಹಾಗೂ ಅವುಗಳ ಹತೋಟ 


14-16 ಮಿನಿ ಉದ್ದ ಆಗಾಗ್ಗೆ ಶೇಂಗಾದ ಹೂವುಗಳಲ್ಲಿದ್ದು ತಿನ್ನುತ್ತದೆ. ಗೊಬ್ಬರ 
ಕೊಳೆಯುತ್ತಿರುವ ಎಲೆ ಗೊಬ್ಬರದಲ್ಲಿ ವಂಶೋತ್ಪತ್ತಿ. ಗ್ರಬ್‌ 30 ಮಿಮಿ ಉದ್ದ. 

ಗಣನೀಯವಲ್ಲದ ಕೇಟಿ. 

(7) ಜೊನಾಬ್ರಿಸ್‌ ಫುಸ್ತುಲೇಟಿ(ನ್ಕೊಲಾಬ್ರಸ್‌ ಪ್ರಸ್ಬುಲೇಟಿ) 

ಮೆಲೊಯಿಡಿ : ಕೋಲಿಯಾಖ್ಟಿರ 

ಇದು ಕಿತ್ತಳೆ ಪಟ್ಟಿ ಬೊಬ್ಬೆ ದುಂಬಿ, 

ಆಸರೆ ಸಸ್ಯ: ಸರ್ವಭಕ್ರಕ, ಹುರುಳಿ ಮುಂತಾದ ತೋಟದ ಬೆಳೆಗಳು, 
ಶೇಂಗಾ, ತೊಗರಿ, ದಾಸನಾಳ, ಗೆಣಸು ಮುಂತಾದ ಐಪೊಮಿಯ ಬಗೆಗಳು, 
ಕಕುರ್ಬಿಬಹ, ಲೆಗ್ಯೂಮಿನೇಸಿ, ಮಾಲ್ತೇಸಿ ತರಗತಿಯ ಸಸ್ಯಗಳು ಇತ್ಯಾದಿಗಳಿಗೆ 
ಬೀಳುತ್ತದೆ. ಹೆಣವು ಚಿಗುಕೆಲೆಗಳನ್ನು ತಿನ್ನು ತ್ತವೆ. ನೂರಾರು ಒಟ್ಟಗಿರುತ್ತನೆ. 


ಡ್ಮೆ ತ್ಮ 


ಜೀವನ ಚರಿತ್ರೆ: ದುಂಬಿ 3 ಅಂಗುಲ ಉದ್ದ. ಕಪ್ಪು, ಎಲಿಟ್ರಿದ ಮೇಲೆ 
ಕಿತ್ತ ಳೆ ಬೂದು ಬಣ್ಣ, ಆಲೆ ಸಟ್ಟಿ ಗಳಿ. ಇದು ವೈಶಿಷ್ಟ್ಯ 
ಗಣನೆಗೆ ಸ ಕೀಟ ಸಾದರೂ, ಒಂದೊಂದು ಸಲ ಇದ್ದ ಕ್ಸಿ ದ್ದ ಂತೆ, 


ನೂರಾರು ಒಟ್ಟಿಗೆ ಕಾಣಿಸಿಕೊಂಡು, ಹೂವು, ಚಿಗುರಿಲೆಗಳನ್ನು ತಿಂದು ಇ ಪಡಿ 
ಸುತ್ತನೆ 


ಸೊಟ್ಟ ಗಳು ಹಳದಿ, ಉದ್ದ, ಗುಂಪಾಗಿ, ಗಿಡಗಳ ಬುಡದ ಮಣ್ಣಿ ನೊಳಗೆ. 
ಗ ಸ್ರಬ್‌ಗಳಲ್ಲ ಹಲವು ಮಾದರಿಗಳು ಅತಿರೂಸಾಂತರ, ಅವು ಮಾಣಿ ಕ್ಲಿನೊಳ 
ಗಿರುವ ಮಿಡತೆ ಮುಂತಾದ ಆರ್ಥಾಪ್ಟಿರ ಕೀಟಿಗಳ ಮತ್ತು ಹೈಮಿನಾಸ್ಟಿರ ರ ಕೀಟಗಳ 


ಮಾಮಾ 
ಔತಾ 
9% 
RVG 
(4 ಇತಿ 
ಹ 


ಚಿತ್ರ ೨.13 : ಜೊನಾಬ್ರಿಸ್‌ ಪುಸ್ಟು ಲೇ) (ಮೈ ಲುಬ್ರಿಸ್‌ ಪುಸ್ಟು ಲೇಟ) 
ಮೊಬೈಗಳನ್ನ ತಿಂದು ಉಪಕಾರಿಗಳು, ಕ ಹಂತದ ಗ ಗ್ರೃಬ್‌ಗೆ “ಟ್ರೈಅಂಗ್ಯ 


ಭ್‌ ಎ ಹೀಗೆ ಪ್ರತಿ ಸಲ ಸೊರಿಬಿಟ್ಟ ನೀಲ್ಕೂ ಗ್ರಬ್‌ ಮಾದರಿ 
ವ್ಯತ್ಯಾಸವಾಗಿ ೭ ಬೇರೆ ಬೇಕಿ ಹೆಸರುಗಳನ್ನು ಚ 

ಶೇಂಗಾದ ತೀವ್ರ ಕೆತ್ಸವಲ್ಲ. 
ಹತೋಟ : 

1) ತಂಪು ಹೊಶ್ತಿನಲ್ಲಿ ದುಂಬಿಗಳು ಜಡ, ಕೈಯಿಂದ ಆರಿಸಿ ಕೊಲ್ಲ 


ಬಹುದು. 


ಶೇಂಗಾ 4] 


11) ಶೇಕಡಾ 2ರ ಪ್ಯಾರಥೈ ಯಾನ" ಪುಡಿ ಅಥವಾ ಶೇಕಡಾ 10ರ ಬಿಎಚ್‌ ಸಿ 
ಪುಡಿಯನ್ನು ಧೂಳಿಸಬೇಕು. 
(ಈ ದುಂಬಿಗಳಿಂದ ಶೇಕಡಾ 2-9ರ ಕಾಂಥಾರಿಡಿನ್‌ ಸಿಕ್ಕುತ್ತದೆ. ಚೈನ ದುಂಬಿಗೆ 
ಳಿಂದ ಶೇಕಡಾ 1-9ರ ಸ್ಪ್ಯಾನಿಷ್‌ ದುಂಬಿಗಳಿಂದ ಶೇಕಡಾ 1-2ರ ಕ್ಯಾಂಥಾರಿಡಿನ್‌ 
ಸಿಕು ವುದೇ ಅತ್ಯಂತ ಹಬ್ಬು ಗಿದೆ. ಆದ್ದರಿಂದ ಭಾರತದಲ್ಲಿ ಜಯಸಪ್ಪದವಾಗಿ 
ER ಎಂದು te ಅಭಿಪ್ರಾಯ) 


(8) ಬೇರಿನ ಹುಳು (ಗೊಬ್ಬರದ ಹುಳು) 


i} ಫಿಲ್ಲೊ ಫೇಗ ಸೆಕ್ರೀಟಿ 11) ಹಾಲೊಟಿ ಸಿ ಕಿಯೆ ಕಾನ್‌ ಫರ್ಟ 
ಸೈರಾಬಿಯಿಡಿ ಕ ಕೋಲಿಯಾಬಟ್ಬರ 

ಸೈರಾಬಿಯಿಡಿ ಕುಲದಲ್ಲಿ ಹಲವು ನಾಶಕರ ಕೀಟಗಳು, ಅನೇಕ ಬೆಳೆಗಳಿಗೆ, 
ಮಣ್ಣಿನೊಳಗೆ ಬೇರನ್ನು ಕಡಿದು, ಭೂಮಿಯ ಸಲೆ ಎಲೆಗಳನ್ನು ತಿಂದು ನಷ್ಟ್ರಪಡಿ 
ಸುತ್ತವೆ. ಈ ಗುಂಪಿನ ಕೀಟಿಗಳ ಸಾಮಾನ್ಯ ಕು ಹೆಸರುಗಳು- ಪೇಫರ , ಜೂನ್‌ 
ದುಂಬಿ, ಮೇದುಂಬಿ, ಬೇರುಹುಳು, ಬಿಳಿಹುಳು, ಗೊಬ್ಬರದ ಹುಳು, ಗೊಣ್ಣೆ ಹುಳು 
ಇತ್ಯಾದಿ. ಬೇರಿನ ಕುಳುವನ್ನು ಬಿಳಿ ಗ್ರಬ” ಎನ್ನುತ್ತಾರೆ. ಅವು ದ 
ಬಿಳುಪು, ಶಲೆ ಹಳದಿ ಆಥವಾ ಸ್ರ ಮಿಶ್ರಿತ ಬೂದು ಛಾಯೆ; ಆದರೆಕಿತ್ತಳ ಹಳದಿ 
ಅಥವಾ ನೀಲಿ ಶರೀರ. (ಆಕಾರದಂತೆ ತ ಬಗ್ಗಿ ರುತ್ತದೆ ವದು; ಎಬಿ ಕೌಲು 
ಗಳು 3ಜತೆ ಚಿನ್ಸಾಗಿತೆ. ಅದರೆ ಜೆನ್ನೂಗಿ ಹರಿದಾಡಲಾಸವು; ಮಣ್ಣಿನೊಳೆಗಿಂದ 
ತೆಗೆದು ಹಾಕಿದರೆ, ತೆನಳಿತ್ತನೆ; ಬಲುಬೇಗ ಅಡಗಲು ಪ್ರಯತ್ನಿಸುತ್ತವೆ. ನೇಲ್ಲಡೆ 
ಬದುಕಲಾರವು ; ಶಲೆದಸ್ಸ, ಕೆಳಬಾಗುವ ದವಡೆಗಳು, ಕುಡಿಮೀರೆ 3-4 ತುಂಡು 
ಗಳು. ಎದೆ3 ಸಂಧಿಗಳು; ಹೊಟ್ಟಿ 10 ಸಂಧಿಗಳು, ಎವೆ ಮತ್ತು ಹೊಟ್ಟ ಯ 
ಮೊದಲನೆ 8 ಸಂಧಿಗಳ ಪಕ್ಕ ಗಳೆಲ್ಲಿ ಆ ಆಕಾರದ ಅಥವಾ ವೃಕ್ಯಾಕಾರದ ಜನ ಸರಂಧ್ರ 
ಗಳಿವೆ, 

ದುಂಬಿಗಳ ಕುಡಿನೀಶಿ ಪದರ; ಜಡ. ಗಾತ್ರದಲ್ಲಿ ಬಹಳೆ ವ್ಯತ್ಯಾಸ -೨ 
ಅಂಗುಲ ಉದ್ದ. ಬೂದು, ನಶ್ಯದ ಬಣ್ಣ ; ಕೆಲವು ಹೊಳಪು, ಕೆಲವು ಹೆಗಲಕ್ಕಿ 
ಬೆಳೆಗಳ ಹೂವುಗಳಲ್ಲಿ ಕಂಡರೂ, ಬಹುಮಟ್ಟಗೆ ಮಣ್ಣಿನೊಳಿದ್ದು, ದೀಪಕ್ಕೆ 
ಬಂದಾಗ ಮಾತ್ರ ಕಾಣುತ್ತವೆ. 

ಬೆಳೆಗಳ ಕೇಟಿಗಳು ನೆಲಲೋಂಥೈನಿ, ರೂಟಿಳೈನಿ, ಡೈನಸ್ಟ್ರನಿ, ಸಿಟೂ 
ನೈನಿ ಈ 4 ಉಪಕುಲಗಳಿಗೆ ಸೇರಿ. 


48 ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟಿಗಳು ಹಾಗೂ ಆವುಗಳ ಹತೋ 


ಮೆಲಲೋಂಕೈೈನಿ ಕುಲದ ಕೇಟಿಗಳೇ ಹೆಚ್ಚು ನಾಶಕರ; ಪ್ರಪಂಚದಲ್ಲೆಲ್ಲ 
ಇವೆ. ದುಂಬಿ ನಿಶಾಚರ ; ಮಬ್ಬು ಬಣ್ಣ, ಸಣ್ಣ, ಕೆಲವು ಮಧ್ಯಸ್ಥ ; ಗಿಡಮರಗಳ 
ಎಲೆಗಳನ್ನು ತಿನ್ನುತ್ತನೆ. ಬಿಳಿ ಗ್ರಬ್‌ಗಳು ಮಣ್ಣಿನೊಳಗಿದ್ದು, ಬೇರುಗಳನ್ನು 
ತಿನ್ನುತ್ತವೆ. 

ಕರ್ನಾಟಕರಾಜ್ಯದಲ್ಲಿ ಇವು ಹಲವು ಬೆಳೆಗಳಿಗೆ-ಕಬ್ಬು, ಧಾನ್ಯ, ಸಣ್ಣ ಧಾನ್ಯ, 
ತೋಟದ ಬೆಳೆಗಳು ಕಾಫಿ, ಶೇಂಗಾಗಳಿಗೆ ಬಿದ್ದು ಪ್ರಧಾನ ನೀಡೆಯಾಗಿವೆ, 
ನಿಲ್ಲೊಫೇಗ ಸೆಕ್ರೀಟ, ಬೆಂಗಳೂರು, ಕೋಲಾರ, ಬಳ್ಳಾರಿ ಜಿಲ್ಲೆಗಳಲ್ಲಿ ಕಬ್ಬು, ರಾಗಿ, 
ಹುರುಳಿ, ಆಲೂಗಡ್ಡೆ, ದ್ರಾಕ್ಷಿ ಇತ್ಯಾದಿ ಬೆಳೆಗಳಿಗೆ ತೀವ್ರವಾಗಿನೆ. ಶೇಂಗಾಕ್ಸೂ 
ಅಲ್ಲಲ್ಲೆ ಬಿದ್ದು, ಬೇರನ್ನು ಕಡಿದು ಗಿಡಗಳನ್ನು ಒಣಗಿಸುತ್ತನೆ, ವಿವರಣೆ ಇತ್ಯಾದಿ 
ವಿಷಯಗಳು, ಇತರ ಬೆಳೆಗಳಿಗೂ ಈ ಗೃಬ್‌ ಬಿದ್ದಾಗ ಅನ್ವಯಿಸುತ್ತದೆ. 

ದುಂಬಿ ಕಪ್ಪುಬೂದು, 1ನಿನಿ ಉದ್ದ, ಕಿ ಮಿಮಿ ಅಗಲ, ಏಪ್ರಿಲ್‌-ಮೇ 
ನಲ್ಲಿ ಮೊದಲು ಮಳೆ ಬಿದ್ದನಂತರ 7 ರಿಂದೆ 8.30 ಗಂಟೆಯೊಳಗೆ ಮಾತ್ರ ಹೊರಕ್ಕೆ 
ಬರುತ್ತವೆ. 15 ದಿನಗಳ ನಂತರ ಕಾಣುವುದಿಲ್ಲ. ಕಾಲುಗಳು ಉದ್ದ. ಬೇವು, ಕಾಡು 
ಹುಣಸೆ ಮರಗಳ ಎಲೆಗಳನ್ನು ತಿನ್ನುವುದು ಗೊತ್ತಾಗಿದೆ. ಹಾರುತ್ತಲೇ, ಗಂಡು 
ಹೆಣ್ಣು ಸಂಪರ್ಕಹೊಂದಿ, ಪುನಃ ಬೆಳಗಾಗುವುದಕ್ಕೆ ಮುಂಚೆ, ಮಣ್ಣಿನೊಳಗಿ ಸೇರಿ 
ಮೊಟ್ಟಿಗಳನ್ನಿಡುತ್ತವೆ. 

ಹೆಣ್ಣು, ಮೊಟ್ಟೆಗಳನ್ನು ಒಂದೊಂದಾಗಿ, ಮಣ್ಣಿನ ಗೂಡಿನೊಳಗೆ, 6-14 
ಮಿನಿ ಅಳವಲ್ಲಿಡುತ್ತಿರುತ್ತದೆ. ಇದು ಮಣ್ಣಿನ ಮಾದರಿಯನ್ನ ನುಸರಿಸಿದೆ. ಸುಮಾರು 
2 ವಾರಗಳು ಮೊಟ್ಟಿಗಳನ್ನಿಡುತ್ತಿರುತ್ತದೆ. ಮೊದಲು ಕೆಲಪು ದಿನಗಳು ಪ್ರತಿದಿನ 
2-6, ಆಮೇಲೆ 2-8 ದಿನಗಳಿಗೊತ್ಮೆ 2-3 ಮೊಟ್ಟೈಗಳಂತೆ, ಒಂದು ಹೆಣ್ಣು 
ದುಂಬಿ 30-40 ನೊಟ್ಟಿಗಳನ್ನಿ ಡಬಲ್ಲದು. 

ಮೊಟ್ಟಿ ಬಿಳುಪು, ಗೋಳಾಕಾರ, ಮೃದು, 3 ಮಿಮಿ ಉದ್ದ. 10 ದಿನಗಳ 
ನಂತರ ಗುಂಡಾಗುತ್ತವೆ. ಚಿಪ್ಪು ಗಟ್ಟಿಯಾಗುತ್ತಡೆ. ಕೆಳಕ್ಕೆ ಬಿದ್ದರೆ ಪುಟ ಹಾರು 
ತ್ತದೆ. ಕಾವು 10-14 ದಿನಗಳು. 

ಗ್ರಬ್‌ 3-ಹೆಂತಗಳೆಲ್ಲಿ ಬೆಳೆಯುತ್ತದೆ. ಮೊದಲನೆ, ಎರಡನೆ, ಹಂತಗಳಲ್ಲಿ 
6-8 ವಾರಗಳು, ಸಗಣಿ, ಸಾವಯವ ವಸ್ತುಗಳನ್ನು ತಿಂದು ಬೆಳೆಯುತ್ತದೆ. 
3-ನೆ ಹಂತದ ಹುಳು, ನವೆಂಬರ"- ಡಿಸೆಂಬರ”ವರೆಗೂ ಬೇರುಗಳನ್ನು ಕಡಿದು ತಿಂದು 
ಬೆಳೆಯುತ್ತದೆ. ಹುಳುವಿನ ಕಾಲ ಜೂನ್‌ ನಿಂದ ಡಿಸೆಂಬರ"ನರೆಗೂ, 6-7 ತಿಂಗಳು, 

ಕೋಶ ಭೂಮಿಯೊಳಗೆ, ಮಣ್ಣಿನ ಗೂಡಿನೊಳಗೆ, 4-15 ಅಂಗುಲ ಅಳ 
ದಲ್ಲಿ. ಕೋಶದ ಕಾಲ 2-3 ವಾರಗಳು, 

ದುಂಬಿ ಡಿಸೆಂಬರ್‌. ಜನವರಿಯಲ್ಲಿ ಹುಚ್ಚಿ ದರೂ, ಮಣ್ಣಿನ ಗೂಡಿನೊಳಗೆ 


ಶೆಂಗಾ 49 


ಮುಂದಿನ ಏಿಪಿಲ್‌ ಮಳೆಯೆನಕೆಗೂ ಇರುತ್ತದೆ, ಮಳೆ ನಿದ್ದ ನಂತರ ಸಾಯಂಕಾಲ 
ಹೊರಕ್ಕೆ ಬಂದು, ಮುಂದಿನ ಸಂತೆತಿಗೆ ಪ್ರಾರೆಂಭಿಸುತ್ತದೆ. 


ಹಕೋಜಿ ; 

1) ಸ್ಪಾಭಾವಿಕ ಶತ್ಸ ಬೂನೆರಿಯ ಬಗೆ ಬಿಳಿ ಶಿಲೀಂಧ್ರ ಹೆವಾಗುಣವನ್ನನು 
ಸರಿಸಿ, ಕೆಲವು ಕಡೆಗಳಲ್ಲಿ ಗ್ರಬ್‌, ಕೋಶ. ದುಂಬಿಗಳಿಗೆ ಬಿದ್ದು ಕೊಲುತ್ತದೆ. 
ಸಾಕಷ್ಟು, ತನುವು, ಶಾಖಗಳಿದ್ದರೆ ಇದನ್ನು ಹೆರಡಬಹುಡು. 

11) ಏಪ್ರಿಲ್‌-ಮೇ ತಿಂಗಳಲ್ಲಿ ದುಂಬಿಗಳು, ಮಳೆ ಸಾಯಂಕಾಲ 7 ಗಂಟಿ 
ಮುಂಚೆ ಬಿದ್ರಕೆ. ಆದೇ ದಿನ 7.1೧ - 7,4ಗ ಗಂಟೆಯೊಳಗೆ ಹೆಣರಕೆ ಬರುತೆ ಜಿ. 
7 ಗಂಟಿ ನಂತರ ಮಳೆ ಬಿದರೆ, ಮಾರನೆ ದಿನ್ನ ಸಾಯಂಕಾಲ ಅದೇ ಹೆಣಿಗೆ 
(7.15 - 7.45) ಸೆಣರಕೆ ಬರುಕ್ತತೆ, ಅವ್ರು ಡಸ್ಪ. ದರ ಹಾರಲಾಗವ್ರೆ; 
ಪೆಟ್ಟೊಮ್ಮಾಕ್ಸ್‌ ಅಥವಾ ಎಲೆಕ್ಕಿ ಕ್‌ ದೀಪಗಳ ಬೆಳಕಿನಲ್ಲಿ ಅವನ್ನು ಸುಲಭವಾಗಿ 
ಕೈಯಿಂದ ಆರಿಸಿ ಜಜ್ಜಬಹುದು (ಸೀಮೆ ಎಣ್ಣೆ ಬೆಕಿತ ನೀರಿಗೆ ಹಾಕಬೇಕು). 
ಈ ಕೆಲಸ 1-2 ಗಂಟಿಗೆಳು ಮಾತ್ರ: ಏಕೆಂದರೆ ದುಂಬಿಗಳು ರಾತಿ, 9 ಗಂಟೆಯ 
ಮೇಲೆ ಹೊರಕೆ, ಬರುವುದಿಲ್ಲ, ಆದ್ದರಿಂದ ಏಪ್ರಿಲ್‌ - ಮೇ ತಿಂಗಳಲ್ಲಿ ಜಮೀನಿನ 
ನಿಸ್ಮೀರ್ಣವನ್ನ ನುಸರಿಸಿ, ಕೆಲವು ಜನರಿಂದ (ಹುಡುಗರು), ಮಳೆ ಬಿದಾ ಗ 3-4 
ದಿನ್ನೆ ಸಇಯಂಕಾಲ 7ರಿಂದ 9 ಗಂಟಿಯೆವಕೆಗೂ ಈ ಕೆಲಸವನ್ನು ಮಾಡಿಸಬಹುದು 
ದುಂಬಿಗಳು ಸಾಯಂಕಾಲ ಹೊರಕ್ಕೆ ಬಂದು, ಹೊಲದ ಹತ್ತಿರನಿರುನ ಬೇವು 
ಕಾಡು ಹುಣಸೆ ಮೊದಲಾದ ಮರಗಳ ಮೇಲೆ ಬಹಳ ದಟ್ಟವಾಗಿ ಸೇರಿದ್ದರೆ, ಆ 
ಮೆರೆಗಳೆ ಬುಡದ ಸುತ್ತ ತರಗೆಲೆ, ಕಡ್ಡಿ, ಚೆಂದಿಗಳನ್ನು ಸೇರಿಸಿ ಬೆಂಕಿ ಹಚ್ಚಿ, 
ಹೊಗೆ ತುಂಬಿಸಬೇಕು. ದುಂಬಿಗಳು ಬಿದ್ದು ಸಾಯುತ್ತವೆ. 

111) ಆ ಮರದ ಎಲೆಗಳಿಗೆ ಶೇಕಡಾ 50 ಡಿಡಿಟಿ) ಪೌಂಡನ್ತು 1೧ಗ್ಗಾಲನ” 
ನೀರಿನಲ್ಲಿ ಕರಗಿಸಿ, ಸಿಂಪರಿಸಬೇಕು ಅಥವಾ ಇನ್ಫಾ ಪ್ರದಾದರೂ ಹೊಟ್ಟಿ ಸಾಣಾಣ 
ವನ್ನು ಸಿಂಪರಿಸಿದರೆ, ದುಂಬಿಗಳು ಎಲೆ ಸಹಿತ ತಿಂದು ಸಾಯುತ್ತವೆ. ' 

1೪) ಗ್ರಬ್‌ಗಳು ಜೂನ್‌ನಿಂದ ಅಕ್ಟೋಬರ್‌ವರೆಗೂ ನಷ್ಟ ಪಡಿಸುತ.ನೆ: 
ಆವು ಸ್ಥಳೀಯವಾಗಿದ್ದು, ಹೆಚ್ಚಾಗಿದ್ದರೆ, ಒಂದು ವರ್ಷ ಮುಖ್ಯ ಬೆಳೆಯಸ್ಸಿ ಡದೆ, 
ಕೆಸರ ಗಡಿಯನ್ನು ಮಾಡಿ, ಬತ್ತವನ್ನು ಬೆಳೆದರೆ, ಗ್ರಬ್‌ಗಳು ಹೆಚ್ಚು ತನುವನ್ನು 
ಸಹಿಸದೆ ಸತು, ಹೋಗುತ್ತವೆ, ಒಂದು ವರ್ಷ ಹೀಗೆ ಮಾಡಿದರೆ ಸಾಕು. 

೪) ಕೆೊಯ್ಲಾದ ನಂತರ, ಹೊಲವನ್ನು ಉತು, ಗೃಚ್‌, ಕೋಶಗಳನ್ನು 
ಹೊರೆಗೆಡವಿ, ಕಾಗೆ, ಪಕ್ಷಿಗಳು, ಇತರ ಸ್ರಾಭಾನಿಕ ಶತೃಗಳಿಂದ, ಬಿಸಿಲು, ಗಾಳಿ 
ಗಳಿಗೆ ಸಿಕ್ಳಿ, ಅವು ಬಹುಮಟ್ಟಿಗೆ ನಾಕವಾಗುತ್ತನೆ. 

4 


ಎಣ್ಣೆ ಬೀಜ (ಕಾಳು) ಗಳ ಬೆಳಿನಣಿಸೆ ಬೀಳುವ ಕೀಟಿಸರು ಹಾಗೂ ಆವ್ರುಗಳೆ ಹತೋಟ 50 


vi) ಗ್ರಜ”ಗಳು ಸಜ್ಜನಾಗಿದ್ದಾೂಗಲೇ, ಶೇಕಡಾ 57 ಡೈಸಿಸ್ಟಾನ” ಅಥವಾ 
ಶೇಕಡಾ 10ರ ಫೆಕೆಟ್‌ ಹರಳನ್ನು ಎಕರೆಗೆ 5.10 ಕೆಜಿಗಳೆಂತೆ, ಹರಡಿ ಮಣ್ಣಿಗೆ 
ಸೇರಿಸಬೇಕು, ಹರಳನ್ನು ಹರಡಿದ ಮೇಲೆ ತನುವಿರಬೇಕು. ಮಳೆ ಬರುವ 
ಮೊದಲು ಅಥವಾ ನೀರನ್ನು ಹಾಯಿಸುವುದಾದರೆ ಇಂಥ ಸಸ್ರ್ಯಾಂತರ್ಗೆತ ಕೀಟ 
ನಾಕಕದಿಂದ ಗ್ರಬ್‌ಗಳು ಸಇಯುತ್ತವೆ. 

vii) ಖುಹ್ರಿ ಜಮೀನಿನಲ್ಲೂ, ಬಿತ್ತನೆಗೆ ಮುಂಜೆ ಎಕರೆಗೆ 20 ಕೆಜಿ ಹೆಪ್ಟ 
ಕ್ಲೋರ್‌ ಅಥವಾ 10-12 ಕೆಜಿ ಪ್ಯಾರಥೈೈಯಾನ” ಪುಡಿಯನ್ನು ಮಣ್ಣಿಗೆ ಸೇರಿಸ 
ಬೇಕು. 

9) ಥ್ರಿಸ್ಟ್‌ 
ಹೀಲಿಯೋಥ್ರಿ ಪ್‌ ಇಂಡಿಕಸ್‌ ಧ್ರಿಪಿಡಿ : ಧ್ಲಸನಾಖ್ಟಿರ 

ಶೇಂಗಾದ ಮೇಲೆ ಹಲವು ಬಗೆ ಥ್ರಿಪ್ಸ್‌ ಗಳನ್ನು ವರದಿ ಮಾಡಿದ್ದೂಕೆ, 
ಉದಾ : ಫ್ರಾಂಕ್ಲಿನೆಲ್ಲ ಫೆಸ್ಕ, ಅಮೆರಿಕದಲ್ಲಿ, ಕ್ಯಾಲಿಯೋಧ್ರಿಸ್ಸ್‌ ಸುಡಾನೆಸ್ಸಿಸ್‌ ಸುಡಾನಿ 
ನಲ್ಲಿ ಹಾಗೂ ಹೀಲಿಯೋಥ್ರಿಏಲ್ಸ ಇಂಡಿಕಸ್‌ ಭಾರತದಲ್ಲಿ. 

ಬೀಜ ಮೊಳೆತು, ಎಲೆಗಳು ಬಂದ ಕೂಡಲೇ, ಥ್ರಿಪ್ಸ್‌ ಬೀಳುತ್ತನೆ. ಎಲೆ 
ಮೊಗ್ಗು ಗಳನ್ನೆೇ ಮೂತಿಯಿಂದ ಉಜ್ಜಿ, ಹೊರಸೂಸುವ ರಸವನ್ನು ಹೀರುತ್ತವೆ, 
ಎಲೆಗಳು ವಿಕಾರವಾಗುತ್ತನೆ; ಬಣ್ಣಗೆಟ್ಟು, ಕೆಂಪು ಅಥವಾ ಕಪ್ಪು ಮಚ್ಚೆ ಗಳಾ 
ಗುತ್ತವೆ. ದಕ್ಷಿಣ ಆರ್ಕಾಟ್‌ ಜಿಲ್ಲೆಯಲ್ಲಿ ಇವು ಶೇಂಗಾದ ರೆಂಬೆಗಳ ಮೇಲಿದ್ದು, 
ರಸವನ್ನು ಹೀರಿ, *ತಮಾರ ನೋವು” ಎನ್ನುವ ನಷ್ಟವನ್ನುಂಟುಮಾಡುತ್ತವೆ. 
(ಅಮೇರಿಕದಲ್ಲಿ ಅಲ್ಲಿನ ಥ್ರಿಪ್ಸ್‌ ನಷ್ಟವನ್ನು "ಪೌಟ್ಸ್‌' ಎನ್ನುತ್ತಾರೆ) ರೆಂಬೆಗಳು 
ಒಣಗುತ್ತವೆ, ಮಳೆ ಇಲ್ಲದಿದ್ದರೆ ನಷ್ಟ ಹೆಚ್ಚು. 

ಥ್ರಿಪ್ಸ್‌ ಸಣ್ಣ ಕೀಟ್ನ ರಿಕ್ಕೆಗಳು ಕಿರಿದು ಉದ್ದ, ಅಂಚು ನೆರಿಗೆ. ಬಣ 
ಬೂದುಕಪ್ಪು. ಮರಿಗಳು ಬಿಳಿಚು. ರೆಕ್ಸೈ ಗಳಿಲ್ಲ. 

ಮೊಟ್ಟೆಗಳು ಗಿಡದ ಅಂಗಾಂಶಡೊಳೆಗೆ. ಜೀವನಚರಿತ್ರೆ 2 ವಾರಗಳು. 

ಹತೋಟ : ಶೇಕಡಾ 0.025ರ ಪಾರಥೈಯಾನ್‌ ಅಥವಾ ಶೇಕಡಾ 
0.05ರ ಮೆಟಿಸಿಸ್ಟ್ರಾಕ್ಸ್‌ ಸಿಂಪರಿಸಬೇಕು ಅಥವಾ ಶೇಕಡಾ 2ರ ಪ್ಯಾರಥ್ಪೈಯಾನ್‌" 
ಪುಡಿಯನ್ನು ಧೂಳಿಸಬೇಕು. 

10) ಕಾಯಿ ತಿಗಣೆ 
ಎಫಾನಸ್‌ ಸಾರ್ದಿಡಸ್‌ ಲೈಗೀಯಿಡಿ ಹೆನಿಪ್ಬಿರ 

ಇನು ಬೂದ, ಚಟುವಟಿಕೆ, ಕಾಯಿಗಳನ್ನು ಕೇಳುವ ಸಮಯದಲ್ಲಿ, 
ವಿಶೇಷವಾಗಿ ಬಿದ್ದು, ಕಾಯಿಗಳನ್ನು ಚುಚ್ಚಿ, ಎಣ್ಣೆ ನಸ್ತುವನ್ನು ಹೀರುತ್ತವೆ. 
ತೆನೆ, ಕಂಬು ಬೆಳೆಗಳ ಹೊಸ ಬೀಜಗಳಿಗೂ ಬಿದ್ದು, ಇದೇ ರೀತಿ ನಷ್ಟ ಪಡಿಸುತ್ತವೆ. 

ಅಪರೂಪ. ಒಂದೊಂದು ಸಲ ಸ್ವಲ್ಪ ನಷ್ಟ. 


ಶೇಂಗಾ 51 


12) ಜಿಗಿ 

ಎಂಸೊನಾಸ್ತ ಬಗೆಗಳು ಸಿಕಡೆಲ್ಲಿಡಿ (ಜಾಸಿಡಿ) : ಹೊಮಾಪ್ಟಿರ 

ಕೇಂಗಾಕ್ಕೆ ಹಲವು ಬಗೆ ಜಿಗಿ ಹುಳುಗಳು ಬಿದ್ದು ಎಲೆಗಳ ರಸವನ್ನು ಹೀರ 
ತ್ತವೆ. ಉದಾ : ನಿ. ಫೇಬಿ, ಎ. ಫೇಸಿಯಾಲೆಸ್‌, ಎಂ. ಫ್ಲಾನೆಸೆಸ್ಸ್‌. 

ಇವು ಶೇಂಗಾ ಬೆಳೆ ಪ್ರದೇಶೆಗಳಲ್ಲೆಲ್ಲ ಇವೆ; ಎ. ಫೇಜಿ ಅಮೇರಿಕ 
ಸಂಯುಕ್ತ ಸಂಸ್ಕ್ರಾನಗಳು, ದ ದ.ಅಮೆರಿಕ, ವೆಸ್ಟ್‌ ಇಂಡೀಸ್‌ ಗಳಲ್ಲಿ, ಎಂ. ಫೇಸಿಯಾಲಿಸ್‌ 
ಆಫ್ರಿಕ ಮತ್ತು ಭಾರತಗಳಲ್ಲಿ, ಎಂ, ಫ್ಲಾ ಹ ಈಸ್ಟ್‌ ಇಂಡೀಸ ಸ್‌ನಲ್ಲಿ ಮುಖ್ಯ. 


ನಷ್ಟ: ಜಿಗಿ ಹುಳುಗಳು ಎಲ್ಲ ಹಂತಗಳಲ್ಲೂ ಎಲೆ ಮತ್ತು ತೊಟು 
ಗಳನ್ನು ಮೂತಿಯಿಂದ ಚುಚ್ಚಿ ರಸವನ್ನು ಹೀರುತ್ತವೆ, ಎಲೆಗಳು ಹಳನಿಯಾಗಿ `. 
ತುದಿ ಮತ್ತು ಅಂಚುಗಳು ಸುಟ್ಟಿಂತಾಗುತ್ತವೆ. ಸಸಿಗಳ ಮೇಲೆ ಇವೆ ಹೆಚ್ಚಿ ' 
ಬೆಳವಣಿಗೆಯನ್ನು ಕುಗ್ಗಿ ಸುತ್ತವೆ; ಇಳುವರಿಯೂ ಕಡಮೆಯಾಗುತ್ತದೆ, 

ಪ್ರಾಯದ ಜಿಗಿ ಸಣ್ಣ, ಹಸುರು, ಬೆಣೆಯಾಕಾರ, 3 ಮಿನಿ ಉದ್ದೆ. ಸಕ್ಕ 
ಗಳಲ್ಲಿ ಚಲನೆ. ಹಾಥ ಮೇಲೆ ಮುಳ್ಳುಗಳ ಸಾಲು, 

ಹೆಣ್ಣು, ಮೊಟ್ಟೆಗಳನ್ನು ಕಾಂಡ್ಕ ಎಲೆಗಳ ದಪ್ಪ ದಿಂಡುಗಳ ಅಂಗಾಂಶ 
ಡೊಳಕ್ಕೆ ಚುಚ್ಚಿ ಡುತ್ತ ಚತ ಬೇಸಿಗೆಯಲ್ಲಿ ಅವು 6-9 ದಿನಗಳಲ್ಲಿ ಒಡೆಯುತ್ತನೆ. 
ಗ ಅ ಬಿಳುಪು, ಅನೇಲೆ ಹಸುರು; ಜೀವನಚರಿತ್ರೆಯ ಕಾಲ 8-4 
ದಿನಗಳು. ಹಲವು ಸಂತತಿಗಳು. 


ಹತೋಟಿ: ಶೇಕಡಾ 0.1ರ ಲಿಬೇಸಿಡ ಅಥವಾ ಶೇಕಡಾ 0.೦25ರ 
ಪ್ಯೂರಥ್ಗೆಯಾನ್‌" ಸಿಂಪರಿಸಬೇಕು ಅಥವಾ ಅದರಡೇ ಪುಡಿಯನ್ನು ಧೂಳಿಸಬೇಕು. 

(ಈ ಕುಲದ ಜಿಗಿ ಸಿಕಾಡುಲೈನ ಅರಾಕಿಡಿಸ್‌ ಗ್ಯಾಂಬಿಯದಲ್ಲಿ ಕೆ ಶೇಂಗಾದ 
"ರೊಸೆಟ್‌' ನಂಜು ರೋಗವನ್ನು ಹರಂಡುತ್ತದಂತೆ). 


12) ಕರ್ಣಕೀಟಿ 

ಯೂಬೊರೆಲ್ಲಿಯ ಸ್ಟಾಲೈ ಫಾರ್ಥಿಕ್ಯುಲಿಡಿ : ಡೆರ್ಮಾಪ್ಟಿರ. 

ಇವು ಆಗಾಗ, ಬಲಿಯುತ್ತಿ ರುವ ಕಾಯಿಗಳಿಗೆ ಬದ್ದು ಬೀಜಗಳನ್ನು ತಿನ್ನು 
ತ್ತವೆ. ದಕ್ಷಿಣ ಭಾರತದಲ್ಲೆಲ್ಲ ಇದೆ. 

ಕರ್ಣ ಕೀಟ ಉದ್ದ, ಚಟುವಟಿಕೆ, ಹೊಟ್ಟಿ ತುದಿ ಚಿಮ್ಮುಟಿದಂತೆ. ರೆಕ್ಕೆ 
ಗಳು ಬಹಳ ನೋಟ್ಕು ಮಡಿಸಿವೆ. ಶೇಂಗಾ ಕಾಯಿಗಳನ್ನು ಕಚ್ಚುವ್ರದೇ ಟು 
ಇತರ ಅಸಕೆಗಳಾದ ಕೋಸು ಹತ್ತಿ ಜೋಳಗಳ ಶತ್ಛ. 


«3 


52 ಎಣ್ಣೆ ಬೀಜ (ಕೌಳು)ಗಳ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟ 


ಜೀನನ ಚರಿತ್ರೆ : ನೊಟ್ಟಿ ಗಳು ಮಣ್ಣಿನೊಳಗೆ ಮತ್ತು ನಷ್ಟಸಡಿಸಿದ 
ಕಾಯಿಗಳೊಳಗೆ. ಮೊಟ್ಟೆಯಿಂದ ಪ್ರಾಯದ ಕೀಟಿವಾಗಲು 56-72 ದಿನಗಳು. 
ಕರ್ಣಕೀಟ ಕೊನೆ ಪಕ್ಚ 100 ದಿನಗಳಾದರೂ ಬದುಕಿರುತ್ತದೆ. ಗಣನೀಯವಲ್ಲದ 
ನೀಡೆ, 


ಹತೋಟಿ: ಬೇಕಾಗಲಾರದು, 


18) ಗೆದ್ದಲು 

ಒಡೋಂಟೊಟರ್ಮಿಸ್‌ ಬಾಡಿಯಸರ್ಸ ಟರ್ಮೆೈಟಡ: ಐಸಾಪ್ವಿರ 
ಶೇಂಗಾದ ಗೆದ್ದ ಲು ವರದಿಯಾಗಿರುವ ದೇಶ 

ನ್ಯೂ ಕ್ರೊಟಿರ್ನಿಸ್‌ ಬೆಲ್ಲಕೋಸಸ್‌ ್ಪ್ಚ್ಣ್ಪ ಸುಡಾನ್‌ 

ಒಡೋಂಟೊಟರ್ಮಿಸ್‌ ಬಾಡಿಯರ್ಸ ಭಾರತ 

ಒಡೊಂಟೊಟರ್ನಿಸ್ಸ್‌ ಲಾಟಿರಿಕಸ" .. ದಕ್ಷಿಣ ಆಫ್ರಿಕ 

ಒ. ಒಬೆಸಸ್‌ ಮ ದಕ್ಷಿಣ ಆಸ್ರಿಕ 

ಒ, ಸುಡಾನೆನ್ಸಿಸ್‌ ಎ. ಸುಡಾನ್‌ 

ಬ. ಪೆಲ್ಲಾರಿಸ್‌ .... ಸೆನೆಗಾಲ್‌ 

ಇಡೋಂಟೊಟರ್ಪಿಸ್‌ ಬಗೆಗಳು ಎ ಬಾಂಜೇನಿಯ 

ಕೋಸ್ಪೊಟರ್ನಿಸ್‌ ಫೂರ್ಮೊಸ್ಯಾನಸ್‌ ಎ... ಚೈನ 

ಕೋ, ಲಾಟನೋಟಿಸ್‌ .. ಕಾಂಗೊ 

ಅಸ್ಪಿಸ್ಟೊ_್ರಟಿರ್ನಿಸ್‌ ಕ್ರೂಸಿಫೆರ್‌ ಗ್ಯಾಂಬಿಯ 

ಏಿಮೈೈಟಿರ್ನಿಸ್‌ ಯಿವನ್ಸಿ ಫೆಂ್‌ .... ನೈಜಿರಿಯ 

ಎರೆಮೊಟರ್ಪಿರ್ಸಿ ನಾನಾ . .್ತ್ಹ್ಸ್ಲ ಸುಡಾನ್‌ 

ಮೈ ಕ್ರೊಟಿರ್ನುಸ್‌ ಥೊರಕ್ಯಾಲಿಸ್‌ ಎ. ಸುಡಾನ್‌ 

ಮೈ, ಸರ್ಜಹೈಯಲೈ ನರ್ಸ ... ನೈಜಿರಿಯ 

ಟ್ರಿ ನರ್ನಿಟರ್ಪಿಸ್‌ ಬೆನೆರಿಯಾನಸ್‌ . ಸನೆಗಾಲ್‌ 

ಟ್ರಿ: ಜೈಫಾರ್ಮಿಸಾ .. ಭಾರತ 


ಅಲ್ಲೊಡೋಂಟೊಟಿರ್ನಿಸ ನೊರೊಗೊರೆನ್ಟ್ರ ಸ್ನ ಟ್ಯಾಂಜೇನಿಯ 

ಈ ಪಟ್ಟಿಯಿಂದ, ಹೆಲವು ಬಗೆ ಗೆದ್ದಲು ಶೇಂಗಾಕ್ಕೆ ಬೀಳುವುದು ತಿಳಿಯುತ್ತದೆ. 
ಆರ್ಥಿಕ ನಸ್ಯ ಮಾತ್ರ ಎರಡು ಗುಂಪುಗಳಿಂದ (1) ಒಡೋಂಟೂಟರ್ಮಿಸ*್‌ 
ಭಾರತದಲ್ಲಿ (2) ನೈಕ್ರೊಟರ್ಮಿರ್ಸ ಮತ್ತು ಅನ್ಸಿಸ್ಟೊ ಟರ್ಮಿಸ್‌ ಪೂರ್ವ ಮತ್ತು 
ಪಶ್ಚಿಮ ಆಫ್ರಿಕ ದೇಶಗಳಲ್ಲಿ ಈ ಎರತು ಗುಂಪು ಭೂಮಿಯೊಳಗೆ ಸಣ್ಣ ಕೋವೆ 
ಗೂಡನ್ನು ಮಾಡುತ್ತವೆ, ಒಡೋಂಟೊಟರ್ಪಿಸ* ಆಗಾಗ ಹುತ್ತಗಳನ್ನು ಕಟ್ಟುತ್ತದೆ. 


ಶೇಂಗಾ 53 


ಇವು ಸಾಧಾರಣವಾಗಿ ಒಣಗಿದ ಸಸ್ಯ ವಸ್ತುಗಳನ್ನು ತಿಂದು ಶುಚಿಗೊಳಿಸಿದರೂ, 
ಬೇಸಿಗೆಯಲ್ಲಿ ಸಣ್ಣ ಮರ, ಹುಲ್ಲನ್ನು ನಾಶಮಾಡುತ್ತನೆ, 

ಗೆದ್ದಲು ಹುಳುಗಳು, ಭೂಮಿಯೊಳಗೇ ಹರಿದಾಡುತ್ತ ಬಲಿಯುತ್ತಿರುವ 
ಕಾಯಿಗಳ ಸಿಪ್ಪೆಯನ್ನು ತಿಂದು, ದುರ್ಬಲಗೊಳಿಸುತ್ತವೆ. ಆಗಾಗ, ಸಿಪ್ಪೆಯನ್ನು 
ಕೊರೆದು ಬೀಜವನ್ನೂ ತಿನ್ನುವುದಲ್ಲದ ಆಸ್ಪರ್ಜಿಲ್ಲಸ್‌ ಫ್ಲಾನಸ್‌ ಶಿಲೀಂಧ್ರ ರೋಗ 
ವನ್ನು ಹರಡುತ್ತವೆ. ಅಪೂರ್ವವಾಗಿ ಬೆಳೆಯುತ್ತಿರುವ ಗಿಡಗಳ ಬೇರು ಮತ್ತು 
ಬುಡಗಳನ್ನು ಕಡಿದು, ಬಾಡಿಸುತ್ತವೆ. ಮಳೆ ಇಲ್ಲದೆ ಗಿಡಗಳು ಬಾಡುತ್ತಿದ್ದರೆ 
ಗೆದ್ದಲು ಬೀಳುವುದು ಸಂಭವ, 

ಗೆದ್ದಲು ಸಂಘ ಜೀವಿಗಳು. ಒಂದು ವಸಾಹತುವಿನಲ್ಲ ಬೇರೆ ಬೇಕೆ ಬಗೆ 
ಹುಳುಗಳಿದ್ದು, ಕಲಸದ ಹಂಚಿಕೆ ಇದೆ. ಕೆಲಸಗಾರ ಗೆದ್ದಲುಗಳೇ ಹೆಚ್ಚು ಶೇಕಡಾ 
80 ರಿಂದ ೪90, ಅವು ಸಣ್ಣ, ದವಡೆಗಳು ನಿರ್ದಿಷ್ಟ, ಹಳದಿ, ರಿಕ್ಕೆಗಳಿಲ್ಲ, ಆಹಾರ 
ವನ್ನು ತಕ್ಷಣ ಗುರುತಿಸುತ್ತವೆ. ಗೂಡನ್ನು ಕಟ್ಟಿ, ಮರಿಗಳು ರಾಣಿ ಮತ್ತು 
ಗಂಡು ಹುಳುಗಳಿಗೆ ಆಹಾರವನ್ನು ತಿನ್ಲಿಸುತ್ತವೆ. ಇವೇ ಹೆಚ್ಚು ನಷ್ಟ ಪಡಿಸುವ 
ಗೆದ್ದಲು. 

ಶೇಕಡಾ 2-3ರ ಶಿಪಾಯಿ ಗೆದ್ದಲು, ಸ್ವಲ್ಪ ದಪ್ಪ. ಕೆಲವಕ್ಕೆ ದೂಡ್ಡ ದವಡೆ 
ಗಳಿವೆ; ಕೆಲವು ಮುಂದೆ ಕೊಂಬಿನಂತ ಮೂತಿಯಿಂದ, ರಕ್ಷಣಾದ್ರವವನ್ನುು 
ಚುಮ್ಮುತ್ತವೆ; ದವಡೆಗಳಿಲ್ಲ. ಇವುಗಳ ಕಲಸ ರಕ್ಷಣೆ. 

ರಕ್ಕೆ ಗೆದ್ದಲು, ರಕ್ಷಣಾ ಗೆದ್ದಲಿಗಿಂತ ದಪ್ಪ, 4 ಸಮವಾದ ರಿಕ್ಕೆಗಳಿವೆ, 
ಗೆಂಡಿನೊಡನೆ ಸೇರಲು ಹಾರಾಡಿದ ಮೇಲೆ ರೆಕ್ಕಗಳು ಬಿದ್ದು ಹೋಗುತ್ತವೆ. 
ಇವು ಮಾತ್ರ ಹೊರಕ್ಕೆ ಬರುತ್ತವೆ, ಉಳಿದ ಬಗೆಗಳು ಭೂಮಿಯೊಳಗೆ. 

ಗಂಡು ಗೆದ್ದಲು ಇನ್ನೂ ದಪ್ಪ; ಗೂಡಿನೊಳಗೇ ಇದ್ದು, ರಾಣಿಯನ್ನು ಆಗಾಗ್ಗೆ 
ಗರ್ಭವತ್ತಾಗಿ ಮಾಡುತ್ತಿರುತ್ತದೆ. 

ರಾಣಿ ಅತ್ಯಂತ ದಪ್ಪ; 3-4 ಅಂಗುಲ ಉದ್ದ. ತಲೆ ಮತ್ತು ಎದೆ ಬಹಳ 
ಸಣ್ಣ. ಹೊಟ್ಟಿ ಬಹಳ ದಪ್ಪ; ಮೊಟ್ಟೆಗಳ ಚೀಲ; ಪ್ರತಿದಿನ 30,000 ಮೊಟ್ಟ 
ಗಳಂತೆ, ಹಲವು ವರ್ಷಗಳವರೆಗೂ ಇಡುತ್ತಿರುತ್ತದ. ಬಹಳ ಆಳದಲ್ಲಿರುತ್ತದ. 
ಕೆಲಸಗಾರ ಮತ್ತು ರಕ್ಷಣಾ ಗೆದ್ದಲುಗಳು, ಆದರ ಜತೆಗಿದ್ದು, ಸೇವೆ ಸಲ್ಲಿಸುತ್ತವೆ. 

ಸಂಪೂರಕ ವಂಶೋತ್ಸತ್ತಿ ಗೆದ್ದಲುಗಳು ವೃಶಿಷ್ಟ್ಯ್ಯವುಳ್ಳ ಹೆಣ್ಣುಗಳು, ರಾಣಿ 
ಸತ್ತು ಹೋದರೆ, ಈ ವೈಶಿಷ್ಟ್ಯ ಗೆದ್ದಿಲುಗಳಲ್ಲ ಒಂದಕ್ಕೆ ವಿಶೇಷತಿರ ಆಹಾರವನ್ನು 
ತಿನ್ಸಿಸುವುದಿರಿಂದ್ರ ಅದರ ಸಂತಾನ ಕ್ರಿಯೆ ಚೀತಿನಗೊಂಡು, ರಾಣಿ ಗೆದ್ದಲಾಗುತ್ತದ. 


ಜೀವನ ಚರಿತ್ರೆ; ಮಳ ಬರುವ ಮುನ್ನ ಆಥವಾ ಆಮೇಲೆ, ರಕ್ಕೆ ಗೆದ್ದಲು 
ಹುಳುಗಳು, ಸಾಯಂಕಾಲದ ವೇಳೆ, ನೆಲದೊಳಗಿನ ರಂಧ್ರದಿಂದ ಹೊರಕ್ಕೆ ಬಂದು 


54 ಎಣ್ಣೆ ಬೀಜ (ಕಾಳು)ಗೆಳ ಬೆಳೆಗಳಿಗೆ ಬೀಳುವ ಕೀಟಿಗಳು ಹಂಗೂ ಅವುಗಳ ಕತೋಟ 


ಹಾರಾಡುತ್ತವೆ; ದೀಪಕ್ಕೆ ಬರುತ್ತವೆ. ಕೆಳಕ್ಕೆ ಬಿದ್ದು, ರಿಕ್ಕೆಗಳನ್ನು ಕಳದು 
ಕೊಂಡ್ಕು ಗಂಡು ಹೆಣ್ಣು ಸಂಪರ್ಕ ಹೊಂದುತ್ತವೆ. ಆಮೇಲೆ ಎರಡೂ ಸೇರಿ 
ಭೂಮಿಯನ್ನು ಕೊರೆದು, ಗೂಡನ್ನು ಕಟ್ಟುತ್ತವೆ. ಹೆಣ್ಣಿನ ಹೊಟ್ಟಿ ಬಹು ದೊಡ್ಡ 
ದಾಗಿ ಬೆಳಿದ್ಕು ಮೊಟ್ಟಗಳ ಚೀಲವಾಗುತ್ತದೆ. ಪ್ರತಿದಿನ ಸಾವಿರಾರು ಮೊಟ್ಟ 
ಗಳನ್ನಿಡುತ್ತ ಹಲವು ವರ್ಷಗಳು ಬದುಕಿರುತ್ತವೆ. ಗಂಡು, ಆಗಾಗ್ಗೆ ಹೆಣ್ಣಿನೊಟ್ಟು 
ಗೂಡಿ, ಗರ್ಭವತ್ತಾಗಿ ಮಾಡುತ್ತದೆ. ಕಲಸಗಾರ, ಶಿಪಾಯಿ ಹುಳುಗಳಾಗಿ, 
ವಸಾಹತುವಿನ ಕೆಲಸವನ್ನು ಹೆಂಚಿಕೂಳ್ಳುತ್ತವೆ. 

ಶೇಂಗಾಕ್ಕೆ ಬೀಳುವನು ಕೆಲಸಗಾರ ಗೆದ್ದಲು. ಅಂತೂ, ಭಾರತ (ಕರ್ನಾಟಕ 
ರಾಜ್ಯ)ದಲ್ಲಿ ಗೆದ್ದಲಿನಿಂದ ಶೇಂಗಾಕ್ಕ ಅಷ್ಟು ನಷ್ಟವಿಲ್ಲ. 


ಹತೋಟಿ; 

1) ಎಲ್ಲ ಕಾಯಿಗಳು ಒಟ್ಟಿಗೆ ಬಲಿತು, ಕೊಯ್ಲಿಗೆ ಬರುವಂತ ಶೇಂಗಾವನಃ 
ಬೆಳೆಯಬೇಕು. ಅದಷ್ಟು ಬೇಗ ಕಾಯಿಗಳನ್ನು ಅಗೆಯಬೇಕು. ಭೂಮಿಯಲ್ಲಿ 
ಕಾಯಿಗಳನ್ನು ಬಿಟ್ಟಿ ರಬಾರದು. 

ij) ಸುತ್ತಮುತ್ತ ಇರುವ ಹುತ್ತದೊಳಕ್ಕೆ ಅಖ್ಯೂನಿ)ನಿಯಂಫಾಸ್‌ಫ ಡ್‌. 
(ಫಾಸ್ಟ್ರಾಕ್ಸಿನ್‌, ಸೆಲ್‌ಫೂಸ್‌) ಬಿಲ್ಲೆಗಳನ್ನು ಹಾಕಿ, ಹುತ್ತವನ್ನು ಕೆಡವಿ ಮುಚ್ಚ 
ಬೇಕು. ಇದರಿಂದ ರ.ಣಿಗೆದ್ದಲು ಹುಳು ನಾಶವಾಗುತ್ತದೆ, 

111) ಶೇಂಗಾದ ಬಿಶ್ರನೆಗೆ ಮುಂಚೆ, ಬೀಜಕ್ಕೆ 1ಕೆಜಿಗೆ 2ಗ್ರಾಂ ಶೇಕಡಾ 
ಕರ ಬಿಎಚ್‌ ಸಿ ಪುಡಿಯನ್ನು ಬೆರಸಬೇಕು, ಸಾಲುಗಳಲ್ಲಿ ಶೇಕಡಾ 2ರ ಪ್ಯೂ ರ 
ಥ್ರೈಯಾನ” ಪುಡಿಯನ್ನು ಮಣ್ಣಿಗೆ ಬೆರೆಸಬೇಕು. 

iv) ಗಿಡಗಳಿಗೆ ನೀರನ್ನು ಹಾಯಿಸಿ ತಂಪಾಗಿಡಬೇಕು (ನೀರಾವರಿ ಇದ 
ಕಡೆ). 

(ಬಲಿಯುತ್ತಿರುವ ಕಾಯಿಗಳಿದ್ದಾಗ್ಯ ಹೃಡ್ರೊ ಕಾರ್ಬನ್‌ ಕೀಟನಾಶಕಗಳನ್ನು 
ಮಣ್ಣಿಗೆ ಸೇರಿಸಬಾರದು, ಕಾಯಿಗಳು ವಾಸನೆಯಾಗಬಹುದು), 


14) ನುಶಿ 
ಟಟ್ರಾನಕಸ್‌ ಬಗೆಗಳು ಟಟ್ರಾನಿಕೆಡಿ, ಅಕರೈನ : ಅರಾಕ್ಕಿಡ 
ಶೀಂಗಾ ಬೆಳೆಯುವ ದೀಶಗಳಲ್ಲಲ್ಲ ಹಂಡಿವೆ. (ಪೆಂಥೇಲಿಯರ್ಸ ಮೇಜರ್‌ 
ಆಸ್ಟ್ರೇಲಿಯ ದೇಶದಲ್ಲ). 
ನಷ್ಟ: ಜೀಡರ ಹುಳುಗಳ ಸಂಒಂಧಿ, ಸಣ್ಣ ಸಂಧಿ ನದಿಗಳು. ಎಲೆಗಳ 


ಕೆಳಗೆ ತೆಳುವಾದ ಒಲೆಯನ್ನು ಹೆಣೆದು ಆದರೊಳಗೆ ಸಣ್ಣ, ಕೆಂಪು ಚುಕೈಗಳಂತೆ 


ಶೇಂಗಾ 55 


ಕಾಣುತ್ತವೆ, ಬಲೆಯ ಕೆಳಗೆ ಸೆಣ್ಣಿ, ಹಳದಿ, ಗುಂಡಾದ ಮೊಟ್ಟಿಗಳು. ಮರಿಗಳು 
ಒಂದು ವಾರದೊಳಗೆ, ಮೂರು ಸಲ ಪೊರೆ ಬಿಟ್ಟು ಪ್ರಾಯಕ್ಕೆ ಬರುತ್ತವೆ. ಹತೋ 
ಗೊಳಿಸದಿದ್ದಕೆ, ಬಲು ಬೇಗ ಅವು ಅಸಂಖ್ಯಾತವಾಗುತ್ತವೆ. ಅವು ರಸ ಹೀರಿದ ಕಡ್ಮೆ 
ಬಿಳಿಮಟ್ಟೆ ಗಳಾಗಿ, ಎಲೆಗಳು ಬಾಡಿ ಒಣಗುತ್ತವೆ. ಬೇಸಗೆಯಲ್ಲಿ ಇವು ಹೆಚ್ಚು ನಷ್ಟ 
ಸಡಿಸುತ್ತವೆ. 


ಹತೋಟ : 

1) ಶೇಕಡಾ 0,1ರ ಮೊರೆಸ್ಟಾನ್‌ ಅಥವಾ ಡೈಕೊಫಾಲ್‌ (ಕೆಲ್‌ಥೇನ್‌) 
ಸಿಂಪರಿಸಬೇಕು. ಅಥವಾ ನೀರಿನಲ್ಲಿ ಕರಗುವ ಗಂಧಕ 120 ಪೌಂಡನ್ನು ನೀರಿನಲ್ಲಿ 
ಕರಗಿಸಿ ಸಿಂಪರಿಸಬೇಕು. 

11) ಹಲವು ಪರಭಕ್ಸಕ ಗುಲಗಂಜಿ ಹುಳುಗಳು, ನುಶಿಗಳು, ಅವನ್ನು ತಿಂದು 
ಹತೋಟಿಗೊಳಿಸುತ್ತವೆ. ಅವು ಹೆಚ್ಚಾಗಿದ್ದರೆ, ನುಶಿನಾಶಕಗಳನ್ನು ಉಪಯೋಗಿಸ 
ಬಾರದು. 

111) ಸಾಧ್ಯವಿದ್ದಲ್ಲಿ ನೀರನ್ನು ಆಗಾಗ್ಗೆ ಹಾಯಿಸಿ ಶಂಪಾಗಿಡಬೇಕು. 


15) ಜಂತುಹುಳುಗಳು 


ಶೇಂಗಾಕ್ಸೆ ಬೀಳುವ ಮುಖ್ಯ ಜಂತುಹುಳುಗಳು ಈ ಕೆಳಗಿನಂತಿವೆ ; 


1) ಬೇರಿನ ಗಂಟು ಜಂತು ಹುಳುಗಳು 
(1) ಮೆಲಾಯ್ದೊಗೈನ ಹ್ಯಾಪ್ಸ 
(11) ಮೆ. ಆರೆನೇರಿಯ | 


(111) ಮೆ. ಜವಾಸಿಕ ; ನಿಮಟೋಡ 
ಪಃ ಗಾಯದ ಜಂತು ಹುಳುಗಳು '(ನಿಮಾಟ್‌ 
(1) ಪ್ರಾಟಲೆಂಕಸ್‌ ಬ್ರಾಕಿಯೊೂರಸ್‌ | ಹೆಲ್ಮೆಂಧಿಸ್‌) 


(1) ಪ್ರಾ. ಕಾಫಿಯಿ 

3) ಚುಚ್ಚು ಜಂತು ಹುಳುಗಳು 

(1) ಬಿಲೊನೊಲೈ ಮಸ್‌ ಗ್ರಾಸಿಲಿಸ್‌ 

(11) ಜಿ. ಲಾಂಗಿಕಾಡೇಟಸ್‌ 

ಜಂತು ಹುಳುಗಳು, ಒಂದು ಸಲವೂ ಉತ್ತಿಲ್ಲದ ಜಮೀನಿನಲ್ಲಿ ಶೇಂಗಾವನು« 
ಭೆಳಜಂಗ, ಕೆಚಾಗದ್ದು, ಓಹಳ ಇಷ್ಟ ನಡಿ7ತತ್ತವೆ. ಆವು ಬೇರುಗಳ ಮೇಲೆ ಗೇಟ 
ಗಳನ್ನು ಮಾಡುತ್ತವ, ಅದನ್ನ ಬ್ಯಾಕ್ಟೀರಿಯಲ್‌ ನಾಡ್ಯೂಲ್‌ಗಳಿಗೆ ತಪ್ಪಾಗಿ 
ತಿಳಿಯಬಾರಣನಿ. ಜಂತುಹುಳ:ಗಳು ಒಲ! ಇಟ್ಟಿ ಕ ವುದಿಲ್ಲ 7ರ 7ಳು. 
ಬೇರುಗಳೊಳಗೂ, ಹೊರಗೂ, ಆಕ್ರಮಿಸಿ ಸಸ್ಯರಸವನ್ನು ಹೀರಿ ನಷ್ಟಪಡಿಸುತ್ತ 


56 ಎಣ್ಣೆ ಬೀಜ (ಕನಳು)ಗಳ ಬೆಳೆಗಳಿಗೆ ನಳನ ಕಳ ಹೊಗೂ ಕರ್ಪ್ಗಳ ಔತೊಟಟ 


ನ ಹ ke A a ತ 3 K 
ಕೊನಿಯನ್ನ ಚಿಹ್ನೆಗಳನ್ನು ತೊ(ರಿಸುತ್ತವ, ಗಿಡಗಳ ಮೇಲೆ ಯಾವ ಚಿಹ್ನೆಯೂ 
ಕಾಣದೆ, ಇಳುವರಿ ಕಡಮೆಯಾದಾಗ ಅನುಮಾನ ಬರುತ್ತದೆ. 


೬ ಬೇರಿನ ಜಂತುಹುಳುಗಳು ಮುಲುಸ್ದೊಸೈನ್‌ ಬಗೆಗಳ ಜೀವನಚರಿತ್ರೆ 
ಒಂದೇ ಮಾದರಿ, ಮಣ್ಣಿ ನೊಳಗಿರುವ, ಹೊಸದಾಗಿ ಹುಟ್ಟಿದ ಮರಿಗಳು ಸಣ್ಣ, 
ಕೃಶ 1.4 ಮಿಮಿ ಉದ್ದ, ಎಂಡನೆ ಹಂತ; ಮೊಟ್ಟಯೊಳಗ ಒಂದು ಸಲ ಪೂರ 


ಬಬೌ್ಡ್ದರುತ್ತದಿ. ಇನು) ತಿಂಪು ಎಣ್ಣಿಗೆ ತಿಗುಲೋನೆ ಬೀಟನ ಯಾವ ಭಾಗಎನ್ನ್ಟಾ 
ಬಲೂ ಆಕ್ರಿಮಿಸಿ ಒಳಕ್ಕ ಸೇರುತ್ತನ. ಇನು ಬಂಧಕ ಸರೋನಜೀವಿಗಳು ಆಸರ 


ಸಸ್ಯದಿಂದ ಹೂರಗೆ ತಿಂದು ಜೀವಿಸಲಲರವು; ಆದರೂ, ಆಸರ _ಡಲ್ಲದಿದ್ದಾಗ್ರ, ಮಣ್ಣಿ 
ನಲ್ಲೇ 15 ತಿಂಗಳ,/ಂತ ಹಚ್ಚು ಕಾಲ ಚೇವಿಸಿರಬಲ್ಲವು; ಅಂತೂ ಅನಾನುಕೂಲ ಸ್ಥಿತಿ 
ಗಳಿಂದ ಮತ್ತು ಪರಭಕ್ಷಕ ಜಂತು ಹುಳುಗಳು, ಶಿಲೀಂಧ್ರ) ಮತ್ತು ಸ್ಫೊರೋ 
ಜೋವ ಭರೋಪ ಜೇವಿಗಳೆ, ಆಕ್ರಮಣದಿಂದ, ಬಹುಮಟ್ಟ ಗೆ ಸತ್ತುಹೋಗುತ್ತವೆ 

ಡದ ಬರನಿ ತುದಿಯಂದ್ಯ ಮರಿಗಳು ಒಳಕ್ಕೆ ಸೀರಿ ಮೂರು ಸಲ ಪೂರ 
ಬಡುತ್ತವ. ಹೆಣ್ಣುಗಳು ಜಡ, 2-ರ ವಾರಗಳು ಸರೋಪಜೀಏಯಾ/ದ್ದು, ಗಂಡು 
ತ: ಸಲ ಬೇಗ ಬೇಗ ಪೂರ ಬಿಟ್ಟು, ರೂಪೂಂಕರಗೊಂಡು, ಒಂದು ಕೃಶವಾದ ಹುಳ 
ಏನಂತಿ ಹೊರಸಿ ಎಮೆತ್ಮಪಿಿ. ಪ್ರಾಖುದ ಗಂಡುಗಳು ಮಣ್ಣನೂಳೆಗರುತ್ತಿವೆ; 
ಎತಿ೦ಗಳದ್ದ ಗೃಆಸಿರ ಸಸ್ಯಗಳನ್ನು ಬಾಧಿಸುತ್ತವೆ; ಹಣ್ಣು ಗಳಂಶೆಯಳ ಬೀರಿನ ಗಂಟು 
ಗಳನ್ಟು ಮಾಡುತ್ತವೈವ್ಯತ್ಯಾಸವೇಔಂದರೆ ಗಂಡುಗಳಂದ ಬಾಧೆ ಸ್ವಲ್ಪಕಾಲಮಾತ್ರ. 

ಹೆಟ್ಣು ಸಹಿತ ಆದೇ ರಂಲದಲ್ಲ ಗಂಡನಂತಯೇ ಅದೇತರಹ ಪೊರೆ ಬಿಡುತ್ತದ; 
ಆದರ, ಯಾಪಮಾತ್ರ ಇದ್ದಕ್ಕೆದ್ದ ಹಾಗಿಯೇ ಬದಲಾಯಿಸುವುದಿಲ್ಲ. ಹುಣ್ಣು ಒಳ 
ಮುತ್ತಾ ದಟ್ಟ, ಉದ್ದದ್ದ ಕಚ್ಚ, ಬುಗುರಿಯಂತೆ ಅಥವಾ ಗುಂಡು ಆಕಾಂವನು. 
ಹೊಂದುತ್ತಿದಿ, ಯಾವಾಗಲು ಕತ್ತಿನಂತೆ ಚಾಚಿರುವ ಭಾಗವಿರುತ್ತದೆ. 

ಹೆಣ್ಣು, ಮರಿಯಾಗಿ ಬೇರಿನೊಳಕ್ಕ ಹೊಸ್ಸು 20-30 ದಿನಗಳ ನಂಶರ, 
ಆಸರೆ ಸಿಸ್ಕ ಸೂಕ್ತವಾಗಿದ್ದು, ಮಣ್ಣಿನ ಶಾಖ ಸರಯಾಗಿದ್ದರೈ ಮೊಟ್ಟಿಗಳನ್ನಿಡಲು 
ಪ್ರಾರಂಭಿಸುತ್ತಬ. ಸಸ್ಯದ ಅಂಗಾಂತಿದೂಳಗ ಹೆಣ್ಣುಗಳು ಬಳೆದಂತಲ್ಲ, ಬೀರಿನ 
ಗಂಟುಗಳಾಗುತ್ತವೆ. ಗಂಟುಗಳ ಗಾತ್ರ, ಜಂತುಹುಳುವಿನ ಬಗ್ಗೆ ಅವುಗಳ ಕಾಟದ 
ಮಟ್ಟ ಮತ್ತು ಆಸರೆ ಗಡದ ಪ್ರತಿಕ್ರಿಯೆಗಳನ್ನು ಅವಲಂಬಿಸಿರುತ್ತದೆ, 

ಪ್ರಿಯದ ಹೆಣ್ಣು, ಒಂದು ಜಿಲೆಟನ” ವಸ್ತುವನ್ನು ಸ್ರವಿಸಿ ಅದರೊಳಗೆ 
ಮೊಟ್ಟಗಳವ್ನಿಡಿತ್ತಿದ. ಬೇರಿನ ಹತ್ತಿರ ಅಥವಾ ಬೇರಿನ ಮೇಲೆ, ಜಲ್ಲಿ, ಪೊಟ್ಟಿಗ 
ಳಂ ಗುಂಪಾಗಿರಿವಂತೆ ಏಡಿದಿರುತ್ತದೆ. ಮೊಟ್ಟ ಗುಂಪುಗಳ ಬಣ್ಣ ಹಳದಿಯಿಂದ 
ಬೂದು ಬಣ್ಣಕ್ಕೆ ಬದಲಾಯಿಸಬಹುದು, 


ಶೇಂಗಾ $1 


ಅತ್ಯಂತ ಅನುಕೂಲವಾದ ಪರಿಸ್ಥಿತಿಯಲ್ಲಿ ಜೀವನ ಚರಿತ್ರೆ 3 ಮಾರಗಳವ್ಲಿ 
ಪೂರೈಸುತ್ತದೆ; ಉದಾ: ಆಸ್ಟ್ರೇಲಿಯದ ಬೇಸಿಗೆ ಕಾಲದವ್ಲಿ ಅಥವಾ ಆಸರೆ ಮತ್ತು 
ಮಣ್ಣಿನ ಸ್ಥಿತಿ ಅಷ್ಟು ಅನುಕೂಲವಾಗಿರದಿದ್ದರೆ 3 ತಿಂಗಳಾಗಬಹುದು. 

ಶೇಂಗಾಕ್ಕೆ ಬಿದ್ದು ಬೇರಿನ ಗಂಟಿನ್ನು ಮಾಡುವ ಜಂತು ಹುಳುಗಳಲ್ಲಿ ಮೂರು 
ಬಗೆಗಳು : 

(ಅ) ಮೆಲಾಯ್ದೊಗೈನ್‌ ಹ್ಯಾಪ್ಸ ; ಅಮೇರಿಕ್ಕ ಕ್ರೀನ್ಸ ಲ್ಯಾಂಡ್‌ಗಳಲ್ಲದೆ; 
ಆಫಿ)ಕದಲ್ಲ ನೈ, ಅರೆನೇರಿಯ ಬಗೆಯೇ ಹೆಚ್ಚು. ಮೆ, ಹ್ಯಾಸ್ಲ ಶೇಂಗಾದ ಬೇರು, 
ಕಾಯಾಗುವ ಗೂಟ ಮತ್ತು ಬಲಿಯುತ್ತಿರುವ ಕಾಯಿಗಳನ್ನು ಸೇರಿ ಅವುಗಳ 
ಮೇಲೆ ಸಣ್ಣ ಗಂಟುಗಳನ್ನು ಮಾಡುತ್ತದೆ. ಅಂಥ ಗಿಡಗಳಲ್ಲಿ ಪಕ್ಕದ ಬೇರುಗಳು 
ಬಿದ್ದು ಹೋಗಿರುತ್ತವೆ; ಬ್ಯಾ ಕ್ರೇರಿಯಲ್‌' ನಾಡ್ಯೂಲ್‌ ಗಳು ಕಡಮೆ; ಕಾಯಿಗೂಟ 
ಗಳು ಪಕ್ಕಗಳಲ್ಲ ಹೆಚ್ಚು. ಪ್ರತಿವರ್ಷ ಶೇಂಗಾವನ್ನೇ ಬೆಳೆದರೆ ಜಂತು ಹುಳುಗಳು 
ಬಹಳ ಹೆಚ್ಚುತ್ತವೆ. ಸೋಯಾಬಿನ್‌ ಸಹ ಇದರ ಅಸರೆಯಾದ್ದರಿಂದೃ ಶೇಂಗಾ ಬೆಳೆದ 
ಜಮೀನಿನಲ್ಲಿ ಸೋಯಾಬೀನ್‌" ನನ್ನು ಬೆಳೆಯಬಾರದು. 

(ಆ) ನು. ಅರೆನೇರಿಯ; ಅಮೆರಿಕದಲ್ಲಿ ತೀವ್ರ. ಇಳುವರಿ ಕಡವೆ ಕೇಳು. 
ಬೇರು, ಗೂಟಿ, ಕಾಯಿ,ಹಬ್ಬುವ ಬಗೆಯ ಉಪಕಾಂಡಗಳ ಮೇಲೆ ದಪ್ಪ ಗಂಟುಗಳಾ 
ಗುತ್ತವೆ. ಗಿಡದ ಬೆಳವಣಿಗೆ ಕುಗ್ಗುತ್ತದೆ; ಬಾಳೆ ಗಿಡಕ್ಕೆ ಬಿದ್ದಿದ್ದರೆ, ಒಣಗುತ್ತದೆ, 
ಬೇಸಗೆಯಾದರೆ, ಜಂತು ಹೊಡೆದ ಗಿಡಗಳು ಬಾಡ. ತ್ತವೆ, ಎಲೆಗಳು ಬಿಳಿಚಿಕೊಂಡು 
ಅಂಚುಗಳಲ್ಲಿ ಸುಟ್ಟಂತಾಗುತ್ತದೆ. 

(ಇ) ಮೆ. ಜವಂನಕ: ಕೆಲವು ದೇಶಗಳಲ್ಲಿ ಶೇಂಗಾದ ಮೇಲೆ ವರದಿಯಾಗಿ 
ದರೂ, ಅಪರೂಪ, 

ಈ ಮೂರು ಬಗೆಗಳೂ ಒಂದಕ್ಕೊಂದು ವ್ಯತ್ಯಾಸವಾಗಿವೆ. ಸೂಕ್ಷ್ಮದರ್ಶಕ 
ಪರೀಕ್ಟೆಯಲ್ಲದೆ, ಒರೆಹಚ್ಚು ಗಿಡಗಳಂದಲೂ ತಿಳಿಯಬಹುದು. ಮ. ಜವಾನಿಕ 
ಕಲ್ಲಂಗಡಿ, ಗೋಧಿ, ಬಾರ್ಲಿ, ಮತ್ತು ಮಕ್ಕ ಜೋಳಗಳನ್ನೂ ಆಕ್ರಮಿಸುತ್ತದೆ; 
ಮೆ. ಹ್ಯಾಪ್ಸ ಅಕ್ರಮಿಸುವುದಿಲ್ಲ. ಮೆ. ಜವಾನಿಕ ಶೇಂಗಾಕ್ಕೈ ಅಪರೂಪ. ಚದರ 
ಮೆಣಸಿನ ಗಿಡಗಳನ್ನು ಆಕ್ರಮಿಸುತ್ತದೆ. ನೆ. ಆರೆನೇರಿಯ ಸೋಯ್ಕ ಆಲೂಗಡ್ಡೆ, 
ಮತ್ತು ಕೆಲವು ಮಕ್ಕೆ ಜೋಳದ ಅಡ್ಡ ತಳಿಗಳಿಗೆ ಬೀಳುತ್ತದೆ. ಆದರೆ ಹತ್ತಿ, ಸ್ಟ್ರಾಬಿರಿ 
ನಿರೋಧಿಸುತ್ತವೆ, 


2 ಗಾಯದ ಜಂತು ಹುಳುಗಳು ಸ್ರಾಟಲೆಂಕಸ್‌ ಬ್ರಾಕಿಯೂರಸ್‌ ಬಗೆಗಳು, 
ಮೃದುತಲ, ಗಾಯಗೊಳಿಸುವ ಜಂತುಹುಳು. ವು ಅಲೆಮಾರಿ ಪರೋಪ 


ಜೀವಿಗಳು, ಇಂಥ ಹಂತದ ಜಂತುವೇ ರೋಗಕಾರಕನೆಂದು ಹೇಳಲಾಗುವುದಿಲ್ಲ ; 


68 ವಿಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬವ ಕೀಟ ಳು ಹಾಗೂ ಆಪುಗಳ ಕತೋಟ 


ಏಕೆಂದರೆ, ವಿವಿಧ ವಯಸ್ಸಿನ ಪ್ರಾಯಡ ಮತ್ತು ಮರಿ ಜಂತುಗಳು ಬೇರಿನೊಳಕ್ಕೂ, 
ಹೊರಕ್ಕೂ, ಹೋಗುತ್ತ ಬರುತ್ತಿರುತ್ತವೆ. ಅಂತು ಅವು ಬೇರು ಬೆಳೆಯುತ್ತಿರುವ 
ಜಾಗದಲ್ಲಿ ಒಳಹೊಗುತ್ತವೆ. ಜೀವನಚರಿತ್ರೆಯ ಕಾಲ ಬಹುಶಃ 50 ದಿನಗಳಾಗ 
ಬಹುದು. ಹೆಣ್ಣು, ದಿನಕ್ಕೊಂದು ನೊಟ್ಟೈಗಳನ್ನುಡುತ್ತದೆ. ಅದು, ಮಣ್ಣಿನ ಶಾಖ 
ವನ್ನನುಸರಿಸಿ, 10-20 ದಿನಗಳಲ್ಲಿ ಒಡೆಯುತ್ತದೆ. 

ಬೇರು, ಗೂಟಿ, ಕಾಯಿಯನ್ನು ಹೊಕ್ಕಮೇಲೆ, ಜಂತುಹುಳು, ಬೇರಿನ 
ಒಳಭಾಗವನ್ನೆ ಯ ಹೀರಿ, ವಿಶೇಷವಾಗಿ ನಷ್ಟಪಡಿಸುತ್ತ ಜೆ. ಒಂದೇ ಜಾಗದಲ್ಲಿ ಅವು 
ಹೆಚ್ಚು ಸೇರಿದಾಗ, ಅಲ್ಲ ಗಾಯವಾಗುತ್ತದೆ, ಕಾಯಿಯನೇಲಿ ಈ ಗಾಯ " ಕಾಯಿ 
ಬಟ್ಟು. ' ಬೂದು; ಜಂತು ಹುಳು ಅಂಚಿನಭ್ಲ ಹೀರುವುದರಿಂದ ಅಗಲವಾಗುತೆ. ದೆ. 
ಅ ಜೂ? ಬ್ಯಾಕ್ಟೀರಿಯ, ಶಿಲೀಂಧ್ರ, ಸೇರಿ ಕೂಳೆಸುತ್ತವೆ. ಜಂತುಹುಳು 
ಗಳು ಹೆಚ್ಚಾಗಿ ಬಿದ್ದ ಗಿಡಗಳ ಬೇರುಗಳು ಸಣ್ಣ ಬಳನಣಿಗೆ ಕುಗ್ಗು ಎಲೆಗಳು 
ಬಿಳಚಿಕೊಳ್ಳುತ್ತವೆ. ಮುಖ್ಯ ನಷ್ಟಗೂಟಿ ಮತ್ತು ಕಾಖುಗಳಿಗೆ; ಕಾಯಿಗಳ ದರ್ಜೆ 
ಕೇಳು; ಜಂತು ಬಿದ್ದ ಕಾಯಿಗಳಿಗೆ, "ಅನ್ಪರ್ಜಿಲ್ಲಸ್‌' ಬಗೆ ಮುಂತುದ ಶಿಲೀಂಧ್ರ 
ರೋಗಗಳೂ ತಗಲುತ್ತವೆ. 


3 ಚುಚ್ಚು (ಭರ್ಜಿ) ಜಂತು ಹುಳುಗಳು ಓಲೊನೊಲೈಮರ್ಸ ಬಗೆಗಳು. 

ಇವು ಹಗುರ ಮಣ್ಣಿನಲ್ಲಿದ್ದು, ಉಳಿದ ಜಂತು ಹುಳುಗಳಿಗಿಂತ, ಕಡಮೆ 
ನಷ್ಟಪಡಿಸುತ್ತವೆ, ಇದರ ನಡತೆ ಇತ್ಯಾದಿ ತಿಳಿದಿಲ್ಲ. ಬೇರುಗಳ ತುದಿ ಮತ್ತು 
ಬೇರು, ಗೂಟ ಕಾಯಿಗಳ ಪಕ್ಕಗಳಲ್ಲಿದ್ದು, ರಸವನ್ನು ಹೀರಿ ತಾಯಿಬೇರು ಮೊಟ 
ಕಾಗುವಂತೆ, ಪಕ್ಕದ ಬೇರುಗಳು ಏಕಾರವಾಗುವಂತೆ ಮಾಡುತ್ತವೆ. ಎಲೆಗಳೂ 
ಅಪ್ರಯೋಜಕ; ಕಾಯಿಗಳು ಸಣ್ಣ; ಅಸುಗಳ ಮೇಲೆ ಬೂದು ಬಣ್ಣದ ಗಾಯಗಳು, 
ಅಗೆಯುವಾಗ ಅಥವಾ ಮುಂಚ ಮಳೆ ಬಂದರೆ, ಗಾಯಗಳೊಳಕ್ಕೆ ಶಿಲೀಂಧ್ರ, 
ಬ್ಯಾಕ್ಟೀರಿಯ ರೋಗ ಸೇರಿ ಬೀಜಗಳನ್ನು ಕೊಳೆಯಿಸುತ್ತವೆ, 


ಜಂತು ಹುಳುಗಳು ಹರಡುವಬಗೆ : ವರ್ಷದಲ್ಲೆಲ್ಲ, ಕೆಲವೇ ಅಡಿಗಳಷ್ಟು 
ದೂರ ಮಾತ್ರ ಮಣ್ಣಿನೊಳಗೆ ಅವು ಹಲವು ವಿಧಗಳಲ್ಲ ಚಲಿಸುತ್ತವೆ. 

1) ಬೇಸಾಯದ ಮುಟ್ಟುಗಳ್ಳು ಜನ ಜಾನುವಾರುಗಳಿಗೆ ಅಂಭಿಕೊಂಡಿ 
ರುವ ಮಣ್ಣಿನ ಮೂಲಕ; ಮಳೆಯಿಂದಾಗುವ ಮಣ್ಣಿನ ಸವೆತದಿಂದ, ಮೊಟ್ಟೆ, ಮರಿ, 
ಪ್ರಾಯದ ಜಂತುಗಳು ಹರಡುತ್ತವೆ. 

2) ಜಂತುಹುಳು ಬಿದ್ದ ಗಿಡಗಳನ್ನು ಜಮೀನಿಗೆ ಸೇರಿಸಿದಾಗ ಅವು ಇನ್ನೂ 
ಹೆಚ್ಚಲು ಅನುಕೂಲವಾಗುತ್ತದೆ. 

ತ) ಕಾಲುವೆ ನೀರಿನಿಂದ ಹರಡುತ್ತವೆ. 


ಶೇಂಗಾ 59 


4) ಜಂತುಹುಳುವಿನ ಸೊಂಕಿರುವ ಬಿತ್ತನೆಯಿಂದ ಹಂಡುತ್ತವೆ. ಉದಾ: 


ಮಣ್ಣು ಮೆತ್ತಿ ಕೊಂಡಿರುವ ಕಾಯಿಗಳನ್ನು ಕೀಖರಿಸಿದು ¥ ಮುಂದಿನ. ವರ್ಷ ಅವನ್ನು 
ಹಾಗೆಯೇ ನಡುವುದು. 


ಮಣ್ಣಿ ನಲ್ಲಿ ಹೆಚ್ಚುವ ರೀತಿ ; 

1) ಜಂತುಹುಳು ಬಿದ್ದಿರುವ ಜಮೀನಿನಲ್ಲಿ, ಪುನಃ ಶೇಂಗಾದ ಬೆಳೆ ಇಟ್ಟರೆ 
ಆಸರೆ ಸಿಕ್ಕಿ, ಜಂತು ಹೆಚ್ಚುತ್ತವೆ. 

2) ಜಂತುಗಳಿಗೆ ಆಸರೆಯಾಗುವ ಜೆಳೆಯನ್ಸ್ಟಿಡುವುದರಿಂದ ಹೆಚ್ಚುತ್ತವೆ. 

3) ಕಳೆಗಳನ್ನು ನಾಶಮಾಡಡೆ,) ಜಂತು ಹುಳುಗಳನ್ನು ಮುಂದಿನ ವರ್ಷಕ್ಕೆ 
ಹರಡುವ "ಮಾಲಂಟಿಯರ್‌? ಸಸ್ಯವಸ್ತುಗಳನ್ನು ಬಿಡುವುದರಿಂದ ಹೆಚ್ಚುತ್ತವೆ. 


ಹತಶೋಟ: ವ್ಯಾಪಾರೋದ್ಯಮ ದೃಷ್ಟಿಯಿಂದ ಬೆಳೆದ-ಜಮೀನಿನಲ್ಲಿ ಮಾತ್ರ 
ಜಂತುನಾಶಕಗಳೆ ಉಪಯೋಗ ಸಾಧ್ಯ ; 5 pi ತಾಕುಗಳಲ್ಲಿ ಬೇಸಾಯದ ಕ್ರಮಗ 
ಳಿಂದ ಅವನ್ನು ಹತೋಟಗೊಳಿಸಬೇಕು. 


1) ಅಗೆದಮೇಲೆ, ಗಿಡಗಳನ್ನು ಬಿಟ್ಟಿರದೆ, ನಾಶಮಾಡಬೇಕು. 

2) ಕಳೆಗಳನ್ನು ಬೇರು ಸಹಿತ ತೆಗೆದು ಸುಡಬೇಕು, 

3) ಬೇಸಾಯದ ಮುಟ್ಟುಗಳನ್ನು, ಮಣ್ಣಿರದೆ ಶುಚಿಗೊಳಿಸಬೇಕು. 

4) ಬೆಳೆ ಸರದಿಯ (ಕಾಲುಗೈ) ನ್ನನುಸರಿಸಬೇಕು. ಉದಾ ಃ ಮೆ. ಹ್ಯಾಪ್ಸ 
ಹತ್ತಿ, ಶೇಂಗಾ ಇತ್ಯಾದಿಗಳಿಗೆ ಬಿದ್ದಾಗೃ ಅದೇ ಜನೀನಿನಲ್ಲಿ ಸೋಯಾಬೀನ್‌ 
ಬೆಳೆಯಬಾರದು. ಮೆ. ಅರೆನೇರಿಯ ಇದ್ದಾಗ್ರ ಸೋಯಾಬಿನ್‌, ಆಲೂಗಡ್ಡೆ. ಟೊಮೇ 
ಟೊಗಳನ್ನು ಬೆಳೆಯಬಾರದು, 

5) ಶೇಂಗಾವನ್ನೆ ಪುನಃ ಪುನಃ ಒಂದೇ ಜಮೀನಿನಲ್ಲಿ ಬೆಳೆಯಬಾರದು. 

6) ಧೂಪಕದಿಂದಲೂ ಹತೋಟ ಮಾಡಬಹುದು. ಮಣ್ಣಿಗೆ ಧೂಸಕ 
ಹಾಕುವುದರಿಂದ ಪರಿಣಾನುಕರನೇನೋ ಹೌದು; ಆದರೆ ಖರ್ಚು ಹೆಚ್ಚು; ತಜ್ಞರ 
ಸಹಾಯ ಅವಶ್ಯಕ. ಅಂತೂ ಶೀಂಗಾಕ್ಕೆ ಜಂತು ಹುಳುಗಳಿಂದ ಅಷ್ಟೇನೂ ಹೆಚ್ಚು 
ನಷ್ಟವಾಗುವುದಿಲ್ಲವಾದ್ದರಿಂದ, ಧೂಪಕ ಬೇಕಾಗುವುದಿಲ್ಲ. 


ಇತರ ಪೀಡೆಗಳು 

ಕಾಡು ಹಂದಿಗಳ ಕಾಟದಿಂದ, ಕೆಲವು ಸ್ಥಳಗಳಲ್ಲಿ ಶೇಂಗಾವನ್ನು ಬೆಳೆಯುವುದೇ 
ಕಷ್ಟ. ರಾತ್ರಿ ಕಾಯ್ದು, ಬಂದೂಕಿನ ಶಬ್ದಮಾಡಿ ಅವನ್ನು ಓಡಿಸಬಹುದು. ಅವು 
ನುಗ್ಗದಂತೆ, ಬೇಲಿಯನ್ನು ಹಾಕಬೇಕು. 


60 ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 
3 ಎಳ್ಳು 

ಭಾರತದಲ್ಲಿ ಮನೆಗಳಲ್ಲಿ ಉಪಯೋಗಿಸುವ ಎಣ್ಣೆಗಳಲ್ಲಿ ಎಳ್ಳೆಣ್ಣೆ ಬಹು 
ಮುಖ್ಯ. ಎಣ್ಣೆ ಬೀಜಗಳಲ್ಲಿ ಎಳ್ಳು ಪುರಾತನವಾದದ್ದು. ಇದರ ಮೂಲ ಆಫ್ರಿಕಾ 
ಮತ್ತು ವೆಸ್ಟ್‌ ಇಂಡೀಸ್‌ ಎಂದು ವಾದಿಸಿದರೂ, ಭಾರತದ, ಹಿಮಾಲಯ ಪ್ರದೇ 
ಶದ ಉತ್ತರ ಭಾಗನೆನ್ನುತ್ತಾರೆ. ಇದು ಈಗ ಪ್ರಸಂಚದ ಬೆಳೆಯಾಗಿದೆ. ಭಾರತ 
ದೆಲ್ಲಿ ಅತ್ಯಂತ ಹೆಚ್ಚು ಉತ್ಪತ್ತಿ, 

ಇದು 33 - 4 ತಿಂಗಳ ಬೆಳೆ ಮಳೆ ಫೀರಿನಿಂದ್ರ ಎಲ್ಲ ತರಹ ಜಮೀನಿ 
ನಲ್ಲೂ ಬೆಳೆಯುತ್ತದೆ. ಈ ಬೆಳೆಗೆ ಬೀಳುವ ಕೇಟಿಗಳು ಅಷ್ಟೇನೂ ಮುಖ್ಯವಲ್ಲ. 
ಎಲೆಗಳನ್ನ ಕಿಂದ್ಕು ರೆಂಬೆ, ಕಾಯಿಗಳನ್ನು ಕೊರೆಯುವ ಮತ್ತು ಹೂವುಗಳನು 
ಕೊರೆದು ಗಂಟುಗಳನ್ನು ಮಾಡುವ ಕೀಟಿಗಳು, ರಸವನ್ನು ಹೀರುವ ಹೇನುಗಳು 
ಇತ್ಯಾದಿಗಳ ವಿಷಯನ್ನನ್ನು ತಿಳಿಸಒಹುದು. ಹೂವುಗಳಿಗೆ ಬಿದ್ದು ಗಂಟುಮಾಡುವ 
ಕೀಟವನ್ನು ಬಿಟ್ಟರೆ, ಉಳಿದೆರಡು ಮೂರು ಗಿಡದ ಎಲ್ಲ ಹಂತಗಳಲ್ಲೂ ಇರುವುದ 
ರಿಂದ ಗೀರುಗಳಿಂದ ತೋರಿಸಿಲ್ಲ. ಅಮುಖ್ಯ ಕೀಟಿಗಳಾದ್ದರಿಂದ ಸಮಗ್ರ ಹತೋಟ 
ಕ್ರಮಗಳನ್ನೂ ತಿಳಿಸಿಲ್ಲ ಕಟಿ ಹಂತಗಳನ್ನು, ನಷ್ಟವನ್ನು. ಗುರುತಿಸುವುದನ್ನು, 
ಜೀನನ ಚರಿತ್ರೆಯನ್ನು ಕೊಟ್ಟಿದೆ. 


ಕೋಷ್ಟಕ 9,4 
ಎಳ್ಳಿನ ಕೀಟ ಹಂತಗಳನ್ನು ಹಾಗೂ ನಷ್ಟದ ಜಿಹ್ನೆಗಳನ್ನು ಗುರುತಿಸುವಿಕೆ 














ಕೀಟ ಕೀಟಿಹೆಂತೆಗಳೆ ಗುರುತು ನಷ್ಟದ ಚಿಹ್ನೆಗಳು 
1) ಆಂಟಗ್ಯಾಸ್ಟ ಸತಂಗ ಸಣ್ಣ, ಬೂದ್ಕು ಕ್ಯಾಟಿರ್‌ಪಿಲ್ಲರ್‌. ಎಲೆ 


ಕೆಬಿಲೌನಾಲಿಸ್‌ ಕಿಕ್ಕೆ ಗಳು ಸ್ವಲ್ಪ ಹಳದಿಬೂದು. ಗಳನ್ನು ತಿಂದಿರುತ್ತವೆ. 
ಮೊಟ್ಟೆಗಳು, ಒಂದೊಂದೇ, ರೆಂಬೆ, ಕಾಯಿಗಳನ್ನು ಕೊರೆ 
ಚಿಗುರು ಭಾಗಗಳ ಮೇಲೆ) ದಿರುತ್ತವೆ. ಎಲೆಗಳನ್ನು 
ಹೊಳಪು. ಸೇರಿಸಿ ಹೆಣೆದಿರುತ್ತವೆ. 
ಕ್ಯೂಟಿರ್‌ ಪೀರ” ಮಾಸಲು ಹಣ್ಣಾಗುತ್ತಿರುವ ಕಾಯಿ 
ಹಸುರು, ತಲೆ ಕಪ್ಪು, ಮ್ಳ ಗಳಿಗೂ ಬಿದ್ದಿರುತ್ತವೆ. 
ಮೇಲೆ ಮೋಟಾದ ಕಪ್ಪು 
ಸೀಟಿಗಳಿದ್ದು, ಕಪ್ಪು ಗುರು 
ಶುಗಳಂತೆ ಕಾಣುತ್ತದೆ, 
ಕೋಶ ಒಂದು ರೇಷ್ಮೆ 
ಗೂಡಿನೊಳಗೆ ಕಾಣಿಸುತ್ತದೆ, 


ಎಳ್ಳು 


ಕಟಿ 


ಕೀಟಿಹಂತಗಳ ಗುರುತು 








2) ಅಸ್ಫಾಂಡಿಲಿಯ 
ಸೆಸಾಮಿ 


3) ಅಕಿರೋನ್ಸಿಯ 


ಕ್ರ 
ಸ್ಟಿಕ್‌ 


ನೊಣ | ಸೊಳ್ಳೆಯಂತೆ. 
ಮೊಟ್ಟೆಗಳು ಹೂವುಗಳೊ 
ಳಗೆ. ಮ್ಯಾಗಟ್‌, ಬಿಳುಪು, 
ತಲೆ ಕಡೆ ಚೂಪು, ಕಾಲು 
ಗಳಲ್ಲ. ಕೋಶ ಫ್ಯೂನೇ 
ರಿಯೆಂ. 

ಪತಂಸದ ಮುನ್ನೆದೆಯ 


ಮೇಲೆ ತಲೆ ಬುರುಡೆಯನ್ನು 
ಹೋಲುನ ಗುರುತಿದೆ. ದಪ 


ನು 
ಕಪ್ಪುಹಳದಿ, ಉದ್ದವಾಗಿ 
ಕಿರಿದಾದ ರೆಕ್ಟೈಗಳು, 


ಮುಂದಿನ ರಿಕ್ಕೆಗಳು ಕಪ್ಪು. 
ಹಿಂದಿನ ಕಿಕ್ಕೆಗಳು ಸಣ . 
₹2 
ಬಫ" ಬಣ್ಣ. 
ನ 
ನೊಟ್ಟ ದಪ್ಪ, ಹಸುರು, 
ಗುಂಡು, ಒಂದೊಂದೇ ಎಲೆ 
ಗಳ ಮೇಲೆ. 
ಕ್ಯಾಟಿರ್‌ ನ್ಲೀರ್‌ ದಪ್ಪ, 
ಹಸುರು, ಪಕ್ಕಗಳಲ್ಲಿ ಹಳದಿ 
ಬಿಳುಪು ಹರೆ ಪಟ್ಟಿಗಳು. 
ಹಿಂದಿನ ಸಂಧಿ ಮೇಲೆ 
ಬಗಿದ ಹಳದಿ ಮುಳ್ಳು. 
nN ಸ 
ಕೋಶ ದಪ್ಪ, ಬೂದು, 
ತಲೆಯ ಕಡೆ, ಮೂತಿ 
ಹೂಜಿ ಹಿಡಿಯಂತೆ ಕಾಣು 
ತ್ತದೆ. ಮಣ್ಣಿನೊಳಗೆ. 


ಮ್ಯಾಗಟ್‌ 


61 


ನಷ್ಟದ ಚಿಹೈೆಗಳು 
ಹೂವಿನ 
ಮೊಗ್ಗನ್ನು ಕೊರೆದು, ಗಂಟು 
ಗಳನ್ನಾಗಿ ಮಾಡಿರುತ್ತದೆ. 
ಕಾಯಿಗಳಾ ಗಿರುವುದಿಲ್ಲ. 
ಆನೇಲೆ ಅವು ಉದುರು 
ತ್ತವೆ. 





ಕ್ಯಾಟಿರ್‌ ಫಿಲ್ಲಂ" ಎಲೆ 
ಗಳನ್ನು ತಿಂದಿರುತ್ತದೆ. ಗಿಡ 
ಗಳ ಕೆಳಗೆ ದಪ್ಪ ಹಿಕ್ಕೆಗಳು 
ಬಿದ್ದಿರುತ್ತವೆ. 


62 ಎಣ್ಣೆ ಬೀಜ (ಕಳು) ಗಳ ಬೆಕೆಗಳಿಗೆ ಬೀಳುವೆ ಕೀಟಿಗಳು ಹಾಗೂ ಅವುಗಳ ಹತೋಟಿ 


ಎಳ್ಳಿನ ಕೀಟಿಗಳ ಜೀವನ ಚರಿಕ್ರೆ 
1 ಎಲೆ ಮತ್ತು ಕಾಯಿಯ ಕ್ಯಾಟಿರ್‌ ಪಿಲ್ಲರ್‌ 
ಅಂಟಗಾಸ್ಟ್ರ ಕೆಬಲೌನಾಲಿಸ್‌ ಪೈರಾಲಿಡಿ : ಲೆನಿಡಾಸ್ಟಿರ, 
ಎಳ್ಳಿಗೆ ಸಾಧಾರಣವಾಗಿ ಯಾವಾಗಲೂ ಬೀಳುವ ಕೇಟಿ. ಎಳ್ಳಿನ ಕೀಟ 
ಗೆಳಲ್ಲೆಲ್ಲ ಇದು ಮುಖ್ಯ. ಭಾರತದಲ್ಲಿ ಎಳ್ಳು ಬೆಳೆಯುವ ಕಡೆಗಳಲ್ಲೆಲ್ಲ ಇದೆ. 
ಹಸುರು ಕ್ಯಾಟಿರ್‌ಸಿಲ್ಲರ್‌ಗಳು, ಎಲೆಗಳನ್ನು ತಿಂದು, ಚೆಗುರೆಲೆಗಳನ್ನು ಹೆಣೆದು 
ಕಾಂಡ, ಕಾಯಿಗಳನ್ನು ಕೊಕಿಯುತ್ತವೆ. ಬೆಳೆದ ಗಿಡಗಳಿಗೆ ಬಿದ್ದು, ನಷ್ಟಪಡಿಸು 
ತ್ತವೆ. ಕ್ಯಾಟಿರ್‌ ಹಿಲ್ಲರ್‌ಗಳು ಮಾರ್ಟಿಸಿಯಾ ಸೈಯಾಂತ್ರ ಮತ್ತು ಸೆಟುನಿಯ ಬಗೆ 
ಎಲೆಗಳನ್ನು ತಿಂದರೊ, ಎಳ್ಳಿನ ನಿರ್ದಿಷ್ಟ ಕೀಟ, 


ಜೀವನಚರಿತ್ರೆ : ಸತಂಗ ಸಣ್ಣ, ಬೂದು. ಕಿಕ್ಕೆಗಳು ಮಾಸಲು ಹಳದಿ 
ಮಿಶ್ರಿತ ಬೂದು. ದೀ ನಕ್ಕೆ ಬರುತ್ತವೆ, ಹುಚ್ಚಿದ 24 ಗಂಟೆಗಳನಂತರೆ, ಗಂಡು, 
ಹೆಣ್ಣು ಒಂದುಗೂಡಿ, ಹೆಣ್ಣು ನೊಟ್ಟಿಗಳನ್ನಿ ಡಲು ಪ್ರಾರಂಭಿಸುತ್ತದೆ. 

ಮೊಟ್ಟೆಗಳು ಒಂದೊಂದೇ, ಚಿಗುರು ರೆಂಬೆ, ಹೂವು, ಕಾಯಿಗಳ ಮೇಲೆ, 
ಒಂದು ಹೆಣ್ಣು ಸುಮಾರು 140 ನೊಟ್ಟಿಗಳನರಿಗೂ (ಸರಾಸರಿ-80) ಇಡಬಲ್ಲದು. 
ಮೊಟ್ಟೆ ಹೊಳಪು, ಚತುರಸ್ರ 0.3ರ ಮಿನಿ ಉದ್ದ, 0.025 ಮಿಮಿ ಅಗಲ ಕಾವು 
2-7 ದಿನಗಳು. 





ಚಿತ್ರ 9.14 ಆಂಟಗ್ಯಾಸ್ಟ) ಕೆಟೆಲೌನಾಲಿನ್‌ ಪತಂಗ 

ಮೊಟ್ಟಿಯಿಂದ ಬಂದ ಕ್ಯಾಟಂ"ಸಿಲ್ಲರ್‌ ಮಾಸಲು ಹಸುರು; 1.75 ಮಿಮಿ 
ಉದ್ದ, 0.18 ಮಿಮಿಅಗಲ ಬೆಳೆದ ಹುಳು 14-17 ಮಿಮಿ ಉದ್ದ; ತೆಳು ಹಸುರು, 
ಶಲೆ ಕಪ್ಪು. ಮೈಮೇಲೆ ಮೋಬಾದ ಕಪ್ಪು ಸೀಟೆಗಳಿದು , ಕಪ್ಪು ಗುರುತು 
ಗಳಿದ್ದಂತೆ ಕಾಣುತ್ತದೆ. 5 ಹೆಂಶಗಳಾಗಿ, 8-25 ದಿನಗಳಲ್ಲಿ ಪೂರ್ತಿ ಬೆಳೆಯು 
ತ್ರಡೆ. ಚಿಗುರನ್ನು ತಿಂದು; ಹೊವು, ಕಾಯಿಗಳನ್ನು ಕೊರಿಯುತ್ತ ಡೆ. 

ಕೋಶ, ಒಂದು ರೇಷ್ಮೆ ಗೂಡಿನಲ್ಲಿ, ಗಿಡದ ನೇಲೆ, ಕೋಶ ಮಾಸಲು 
ಹಸುರು, ಕಾಲ 83-7 ದಿನಗಳು. ವರ್ಷದಲ್ಲಿ ಹಲವು ನಂಶಗಳಿನೆ. 


ಎಳು | 63 


ಹತೋಟ ; 

1) ಪೆಟ್ರೊಮ್ಯಾಕ್ಸ್‌ ದೀಪವನ್ನು ನೇತು ಹಾಕೆ, ಅದರ ಕೆಳೆಗೆ ಸೀಮೆ ಎಣ್ಣೆ 
ಬೆಕೆತ ನೀರನ್ಸಿಟ್ಟಕೆ, ಪತಂಗಗಳು ಆಕರ್ಸಿಸಲ್ಪಟ್ಟು, ನೀರಿಗೆ ಬಿದ್ದು ಸಾಯುತ್ತವೆ 
2) ಸಣ್ಣ ತಾಕುಗಳಲ್ಲಿ ಕ್ಯಾಟಿರ್‌ ಪಿಲ್ಲರ್‌ ಗಳನ್ನು ಆರಿಸಿಕೊಲ್ಲಬೇಕು. 

ಹುಳುಗಳು ಸಣ್ಣ ವಾಗಿದ್ದಾ ಗಲೇ ಶೇಕಡಾ 0.1ರ ಡಿಟ್ಬರೆಕ್ಸ್‌ ಸಿಂಪರಿಸಬೇಕು: 


2 ಎಳ್ಳಿನ ಗಂಟು ಮಶಕ 
ಅಸ್ಪಾಂಡಿಲಿಯ ಸೆಸಾಮಿ ಸಸಿಡೊನೈೊಡಿ ಸ ಡಿನ್ಬಿರ. 
ನಲ್ಲಿನ ನಿರ್ದಿಷ್ಟ ಕಟಿ, ಆಂಧ್ರಪ್ರದೇಶ, ಗುಜರಾತ್‌, ಕೇರಳೆ, ಮಧ್ಯೆ 
ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ ರಾಜ್ಯಗಳೆಲ್ಲಿದೆ. ಮ್ಯಾಗಟ್‌ 
ಗಳು ಹೊನುಗಳೆಲ್ಲಿದ್ದು, ಕೆರೆಯುವುದರಿಂದ, ಕಣಗಳು ಹೆಚ್ಚಿ, ಬೀಜಗಳೆ 
ಕಾಯಾಗದೆ, ಮೊಗಿ ನಂತೆ ಗಂಟಾಗುತ್ತದೆ. ಕೆಲವು ಸ್ಥಳಗಳಲ್ಲಿ ನಷ್ಟ ಹೆಚ್ಚು. 


ಜೀವನ ಚರಿತ್ರೆ : ಪ್ರಾಯದ ಕೀಟ, ಸೊಳ್ಳೆಯಂತ ನೊಣ. 

ಮೊಟ್ಟೆಗಳು ಕೂವುಗಳ ಮೇಲೆ, 

ಮ್ಯಾಗಟ್‌ ಗಳು ಸಣ್ಣ, ಬಿಳುಪು, ಹೊನುಗಳನ್ನು ಕೊರಿದು, ಗಂಟು 
ಗಳನ್ನಾಗಿ ಮಾಡುತ್ತವೆ.  ಕಾಯಿಗಳಾಗುನುದಿಲ್ಲ. ಅವು ಒಣಗಿ ಬಿದ್ದು ಹೋಗು 
ತವೆ, 

ಕೋಶ ಗಂಟನೊಳಗೆ, 

ಹತೋಟಿ: 

1) ಗಂಟುಗಳನ್ನು ಚಿಗುಟ ತೆಗೆದು ಮತ್ತು ಬಿದ್ದಿರುವ ಹೂವುಗಳನ್ನು 
ಸಂಗ್ರಹಿಸಿ ಸುಡಬೇಕು. 

2) ಹೂವುಗಳು ಬರಲು ಪ್ರಾರಂಭಿಸಿದೊಟನೆ, ಶೇಕಡಾ 0.1ರ ಡಿಬ್ಬರಿಕ್ಸ್‌ 


೩೦ಗರಿಸಬೇಕು. 


3 ಎಳ್ಳಿನಸ್ಸಿಂಕ್ಸ್‌ 
ಅಕಿರೊನ್ತಿಯ ಸ್ಟಿ ಕಗ್ಗ ಸ್ಪಿಂಜಡಿ ; ಲೆನಿಡಾಟ್ಟಿರ 
ಇದನ್ನು «ಸಾನಿನ ತಲೆ ಪತಂಗ ವೆನ್ನುತ್ತಾಕಿ. ಏಕೆಂದರೆ ಪತಂಗದ 


ಮುನ್ನ ದೆಯ ಮಲೆ ತಲೆ ಬುರುಡೆ ಗುರುತಿದೆ. ಸರ್ವಭಕ್ಷ ಕ. 


ಆಸರೆ ಸಸ್ಯ ಕ್ಲೀರೊಡೆಂಡ್ರಾನ್‌ ಬಗೆಗಳು, ನಲ್ಲಿಗೆ ಬಗೆಗಳು 
ಲಾಂಬಾನ್ಯ, ಬೆಳ್ಳೋತಗಿಡ್ಕ ಉತ್ತರಾಣಿ, ಬಿರಟು ನೀರು ಕಾಯಿ, ಬಿಳಿಪಾದ್ರಿ, 


64 ಎಣ್ಣೆ ಬೀಜ (ಕಾಳು) ಗಳ ಬೆಳೆಗಳಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟಿ 


ತೇಗ್ಯ ಲಕ್ಸಿಗಿಡ, ಬದನೆ ಅನರೆ ಮುಂತಾದ ಹೆಲವು ಬೆಳೆಗಳು, ಕಾಡು ಹೆಂಬು 
ಗಳು ಇತ್ಯಾದಿ. 


ಜೀವನಚರಿತ್ರೆ : ಪತಂಗ ದಪ್ಪ, ಕಪ್ಪು ಮಿಶ್ರಿತ ಹಳದಿ; ಕಿಕ್ಕೆಗಳು 
ಉದ್ದ, ಸ್ವಲ್ಪ ಕಿರಿದು. ಚೆನ್ನಾಗಿ ಹಾರುತ್ತದೆ. ಮೇಲಿನ ರಿಕ್ಕೈಗಳು. ಕಪ್ಪು; 
ಕೈ ಕಿಕ್ಕೆ ಗಳು ಸಣ್ಣ, ಮಾಸಲು ಹಳದಿ ಮುನ್ನೆ ದೆಯ ಮೇಲೆ ತಲೆ ಬುರುಡೆ ಗುರುತು. 
ಜೇನು ಸ ಡಿನೊನಿಗೆ ನುಗ್ಗಿ, ತುಪ್ಪವನ್ನು ಹೀರುತ್ತ ದೆ; ಜೇನು ಹುಳುಗಳು ಅದನ್ನು 
ಚುಚ್ಚಿ ಕೊಲ್ಲುತ್ತವೆ, 

 ಹೊಟ್ಟಿಗಳು ದಪ್ಪ, ಗುಂಡು, ಹಸುರು, ಎಲೆಗಳ ಮೇಲೆ ಒಂದೊಂದೇ. 
ಕಾವು 2-5 ದಿನಗಳು. 

ಸಣ್ಣ ಕ್ಯಾಟರ್‌ ಪಿಲ್ಲರ್‌ಗಳು ಮಾಸಲು ಹಳದಿ ; ಬೆಳೆಯುತ್ತ ದಸ್ಪ, 
ಹಸುರು, ಸಕ, ಗಳೆ ಹಳದಿ ಅಧವಾ ಕಪ್ಪು ಹೆಸುರು ಓರೆ ಪಟ್ಟಿ ಗಳು. ಹಿಂದಿನ 
ಸಂದಿಯಮೋಲೆ, ಬಗ್ಗಿದ ಹಳದಿ ಕೊಂಬು, ಇದರಿಂದ ಸುಲಭವಾಗಿ ಗುರುತಿಸ 
ಬಹುದು. 90- 100 ಮಿಮಿ ಉದ್ದ, 12-12 ಮಿಮಿ ಅಗಲ. 2-3 ವಾರ 
ಗಳಲ್ಲಿ ಪೂರ್ತಿ ಬೆಳೆಯುತ್ತದೆ, 

ಕೋಶ ಮಣ್ಣಿ ನಲ್ಲಿ, ದಪ್ಪ, ಕೆಂಪು ಬೂದು. ಮೂತಿ ಸೊಂಡಿಲು ಹೂಜಿ 
ಹಿಡಿಯಂತೆ. 

ವರ್ಷದಲ್ಲಿ 2-4 ವಂಶಗಳು, 


ಹತೋಟ: 
1) ಕೆಳಗೆ ಬಿದ್ದಿರುವ ದಪ್ಪ ಹಿಕ್ಕೈೆಗಳಿಂದ, ತಿಳಿದು, ಕ್ಯಾಟಿರ್‌ಹಿಲ್ಲರ್‌ಗಳನ್ನು 
ಹುಡುಕಿ, ಕೈಯಿಂದ ಅರಿಸಿಕೊಲ್ಲಬೇಕು. 
ಯ) ಭೂಮಿಯನ್ನು ಉತ್ತು ಕೋಶಗಳನ್ನು ಹೊರಗೆಡವಬೇಕು. (ಇದರಿಂದ 
ನಷ್ಟ ಕಡಮೆ): 
ಎಳ್ಳಿನ ಕೆಲವು ಅಪ್ರಧಾನ ಕೀಟಿಗಳು 
1) ರಸ ಹೀರುವ ತಿಗಣೆಗಳು 


i) ಯುಸರ್ಕೊಕೋರಿಸ್‌ ವೆಂಟ್ರಾ ಲಿಸ್‌ ಸೆಂಟಟೋಮಿಡಿ 
1) ಓಿಸಿಯಸ್‌ ಇರ ಕಾರ್ನಸ್ಟಿ ಕುವರ ರೈಗಿಯಿಡಿ  ಸೆಮಿಪ್ಟೀರ 

ಇವು ಬಹಳ ಚಟುವಟಓಕೆ. ಚಿಗುರು ಭಾಗಗಳಿಂದೆ ರಸವನ್ನ ಹೀರುತ್ತವೆ 
ಗಿಡಗಳನ್ನು ಅಲ್ಲಾಡಿಸಿದರೆ, ನೂರಾರು ಹಾರಾಡುತ್ತವೆ. ಗಿಡಗಳ ಮೇಲೆ 
ಮೊಟ್ಟಿಗಳೂ ಸೇರಿ ಎಲ್ಲ ಹಂತದ ತಿಗಣೆಗಳೂ ಇರುತ್ತವೆ 


» 


ಎಳ್ಳು 65 


ಹತೋಟ : ಬೇಕಾಗಲಾರದು. ಕೈ ಬಲೆಯನ್ನು ಬೀಸಿ ಹಿಡಿದು ಕೊಲ್ಲ 
ಬಹುದು. ಗಿಡಗಳನ್ನು ಅಲ್ಲೂಡಿಸಿ, ಅಂಟು ಬೋರ್ಡನ್ನು ಹಿಡಿದು, ಅವು ಸಿಕ್ಕಿ 
ಕೊಳ್ಳುವಂತೆ ಮಾಡಬಹುದು ಶೇಕಡಾ 2ರ ಪ್ಯಾರಥೈಯಾನ” ಪುಡಿಯನ್ನು 


ಬೇಕಾದರೆ ಧೂಳಿಸಬೇಕು. 
2) *ಾಂಡಕೊರೆಯುವ ದುಂಬಿ 
ಬಬೆರಿಯ ಬಗೆ ಸೆರಾಂಬಿಸಿಡಿ : ಕೋಲಿಯಾಸ್ವಿರ 


ಗಣನೀಯನಲ್ಲ. ಗ್ರಬ" ಕಾಂಡನನ್ನು ಕೊರೆದ, ಗಿಡವನ್ನು ಒಣಗಿಸುತ್ತದೆ. 
ದುಂಬಿ ಸಣ್ಣ, ಬೂದು, ಕುಡಿನೀಶೆಗಳು ಉದ್ದ; ಎಲಿಟ್ರಿದ ಪಕ್ಕಗಳಲ್ಲಿ 
ಕಪ್ಪು ಪಟ್ಟ. 

3) ಕಾಯಿರಸವನ್ನು ಹೀರುವ ತಿಗಣೆ 

ಎಫಾನಸ*್‌ ಸಾರ್ದಿಡಸ” ಲೈಗೀಯಿಡ: ಹೆಮಿಸ್ಬೀರ 

ಚಟುನಟಕೆಯುಳ್ಳ, ಬೂದು ಬಣ್ಣದೆ ತಿಗಣೆಗಳು; ಆಗಾಗ ಕಾಯಿಗಳನ್ನು 
ಚ.ಚ್ಚೆ, ಎಣ್ಣೆ ವಸ್ತುವನ್ನು ಹೀರುತ್ತವೆ, 

ಗಣನೀಯವಲ್ಲ. ನಷ್ಟ ಕಡಮೆ, 

ಶೇಂಗಾ, ಕಂಬು, ಶೆನೆಗಳಿಗೂ ಬೀರುತ್ತದೆ, 

4) ಕೆಂಪುತಲೆ ಕಂಬಳಿಹುಳು 

ಆಂಸ್ಕಾಕ್ಟ ಮೂರ ಆರ್ಕಬೃಡಿ ಲೆಪಿಡಾಪ್ಟಿರ 


ಇದು ಮುಖ್ಯವಾಗಿ ಶೇಂಗಾದೆ ಶತೃ, ಕ್ಯಾಟಿರ್‌ ಪಿಲ್ಲರ್‌ ಗಳು ಸರ್ವಭಕ್ಷಕ. 


ಶೇಂಗಾಕ್ಸೆ ಬಿದ್ದಾಗ, ಎಲ್ಲೆಲ್ಲೂ ಹರಡಿ, ಸಿಕ್ಕಿದ ಬೆಳೆಗಳನ್ನೆ ಲ ತಿನ್ನುಪುದರಿಂದೆ,ಸಕ್ಕ 
ದಲ್ಲಿ ಎಳ್ಳಿದ್ದಾಗ, ಆ ಬೆಳೆಗೂ ಬಿದ್ದು, ಎಲೆಗಳನ್ನು ಕಿನ್ನುತ್ತನೆ. ಸಂಖ್ಯೆ ಹೆಚ್ಚಿ 


ದಾಗ ನಷ್ಟ ಹೆಚ್ಚೇ ಸರಿ. 8 
ಜೀವನ ಚರಿತ್ರೆ: ಪಶಂಗದ ರೆಕ್ಕೆಗಳು ಬಿಳುಪು ಛಾಯೆ, ಕಪ್ಪುಬಟ್ಟು 
ಗಳಿವೆ. ಮೇಲಿನರೆಕ್ಸೆಗಳ ಮುನ್ನಂಚೆನಲ್ಲಿ ಹಳದಿ ಗೆರೆ. ಹೊಟ್ಟಿ ಹಳದಿ, ಮೇಲೆ, 
ಪಕ್ಕಗಳಲ್ಲಿ ಕಪ್ಪು ಪಟ್ಟಿಗಳು. ಕತ್ತು ಹಳದಿ; ಭುಜಗಳ ಮೇಲೆ ಒಂದು ಜತೆ ಕಪ್ಪು 
ಗುರುತುಗಳು. ಹೆಣ್ಣು ಗಂಡಿಗಿಂತ ದಪ್ಸ. 
ಹೆಣ್ಣು ಸಶಂಗ್ಯ ಸುಮಾರು 1000 ನೊಟ್ಟೆಗಳನ್ನು ಸಣ್ಣಸಣ್ಣ ಗುಂಪುಗಳಾ 
[3 ೪ ಕ್ಮ £m 
ಗಿಡುತ್ತದೆ. 
ತ 


66 ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟ 


ಮೊಟ್ಟಿ ಗುಂಡು, ಹಳದಿ, ಕಾವು 4-6 ದಿನಗಳು. 

ಸಣ್ಣ "ಂಬಳಿಹುಳು ಸ ಸ್ವಲ್ಪ ಹಳದಿ ಮೈತುಂಬ ಕೂದಲು, ಸಿಕ್ಕಿ ದ ಎಲೆಗಳನ್ನು 
ತಿನ್ನುತ್ತದೆ. 6 ಸಲ ಪೊರೆ ಬಿಟ್ಟು, 30-37 ದಿನಗಳಲ್ಲಿ ಪೂರ್ತಿ” ಬೆಳೆಯುತ್ತದೆ. 
ಕಂಬಳಿಹುಳು ದಪ್ಪ; 2 ಮಿಮಿ ಉದ್ದ. ಮೈತುಂಬ ದಟ್ಟವಾದ ಕಪ್ಪು ಕೂದಲು; 
ಮಧ್ಯ ಬೂಡು. ತಲೆ ಕೆಂಪು. 

ಕೋಶ ಮಣ್ಣಿ ಕೊಳಗೆ; 4-6 ಅಂಗುಲ ಆಳದಲ್ಲಿ ಸಡಿಲವಾದ, ಕೂದಲು 
ಮಣ್ಣಿನ ಗೂಡಿನೊಳಗೆ, ಮುಂದಿನ ಮೇ-ಜೂನ್‌ ಮಳೆಯನಕೆಗೂ ಮಣ್ಣಿ ನೊಳಗೆ 
ಇರುತ್ತದೆ. ಮಳೆ ಬಿದ್ದ ನಂತರ, ಪತಂಗ ಹೊರಕ್ಕೆ ಬಂದು, ಮುಂದಿನ ಸಂತತಿ 
ಪ್ರಾರಂಭಿಸುತ್ತದೆ, 


ಹತೋಟಿ: ಶೇಕಡಾ 2ರ ಪ್ಯಾರಥೈೈಯಾನ" ಧೂಳಿಸಬೇಕು. 


5) ಕಪ್ಪುತಲೆ ಕಂಬಳಿಹುಳು 
ಡೈಯಕ್ರಿಜಿಯ ಒಬ್ಬಿಕ್ವ ಆರ್ಕ೯ಟೃೈಡಿ : ಲೆನಿಡಾಪ್ಟಿರ 


ಇದನ್ನು ಚಳಿಗಾಲದ ಕಂಬಳಿಹುಳವೆನ್ನು ತ್ತಾರೆ. ಅಕಾಲದಲ್ಲಿ ಇವು ಹೆಚ್ಚಾ ಗಿ 
ಕಂಡರೂ, ಉಳಿದ ಕಾಲದಲ್ಲೂ ಸ್ವಲ್ಪಮಟ್ಟಿಗೆ ಇರುತ್ತನೆ. ತೋಟಿ, ಕೆಕೆಅಂಗಳ 
ತೋಪು ಮುಂತಾದ ತನುವು ಪ್ರದೇಶಗಳಲ್ಲಿರುವುದೇ ಸ್ವಭಾವ. ಹರಳಿನ ಮುಖ್ಯ 
ಶತೃ. ಹಲವು ಆಸರೆಗಳು. ಸರ್ವಭಕ್ಷಕ. ಅವು ಹೆಚ್ಚಿ, ಹರಿದಾಡಿದಾಗ, ಎಳ್ಳು 
ಹತ್ತಿರವಿದ್ದರೆ, ಅದಕ್ಕೂ ಬಿದ್ದು, ಎಲೆಗಳನ್ನು ತಿಂದ್ರು ನಷ್ಟ ಪಡಿಸುತ್ತವೆ. ದಕ್ಷಿಣ 
ಭಾರತದಲ್ಲಿ ಸಾಮಾನ್ಯ. ಸ್ವಭಾವತಃ, ನಿಯಶಕಾಲದ ನೀಡೆ, ಹಲವು ವರ್ಷಗಳಿ 
ಗೊಮ್ಮೆ ಹೆಚ್ಚಿ, 3-4 ವರ್ಷ ಹಾವಳಿ ಮಾಡಿ, ಕಡಮೆಯಾಗುತ್ತ, ಗಣನೆಗೆ ಬಾರದ 
ಸಂಖ್ಯೆಯಾಗುತ್ತದೆ. 


3 ಜೀವನ ಚರಿತ್ರೆ : ಪಶಂಗ ಇಟ್ಟ ಗೆಕೆಂಪ್ರು ಕಪ್ಪುಗುರುಶು ಮತ್ತು ಪಟ್ಟಿ 
ಗಳು. ಹೆಣ್ಣು ಗಂಡಿಗಿಂತ ದಪ್ಪ. 
ಹೆಣ್ಣು ಸುಮಾರು 1000 ಮೊಟ್ಟಿ ಗಳವರೆಗೂ, ಸಣ್ಣ ಸಣ್ಣ ಗುಂಪುಗಳಲ್ಲಿ, 
ಎಲೆಯ ಮೇಲೆ ಇಟ್ಬಿರುತ್ತವೆ. ಮೊಟ್ಟಿ ನರೆಹಳದಿ, ಗುಂಡು "ಮೃ ದು, ಕಾವು 
3-4 ದಿನಗಳು. 
ಮೊಟ್ಟೆ ಯಿಂದ ಬಂದ ಸಣ್ಣ ಕ್ಯಾಟಿಂ`ಫಿಲ್ಲರ” ಹೆಳನಿ, ನೈ ಮೇಲೆ ಸಣ್ಣ 
ಕಪ್ಪು ಕೂದೆಲುಗಳಿವೆ: ಸಣ್ಣ ವಾಗಿದ್ದಾ ಗ ಒಟ್ಟಾಗಿದ್ದು,ಎಲೆಯ ಕೆಳಗಿನ ಹೆಸ ಸುರನ್ನು 
ತಿಂದು, ಜಾಳು ಮಾಡುತ್ತವೆ. ಅಂಥ ಎಲೆಗಳನ್ನು ಸುಲಭವಾಗಿ ಗುರುಕಿಸಬಹುದು. 


ಎಳ್ಳು 


67 


ಬೆಳೆದ ಹುಳುಗಳು ಹರಡಿ, ಸಿಕ್ಕಿದ ಎಲೆಗಳನ್ನೆ ಲ್ಲ ತಿಂದು ನಷ್ಟ ಪಡಿಸುತ್ತವೆ. ಬೆಳೆದ 
ಹುಳು 2-23 ಮಿಮಿ ಉದ್ದ. ತಲೆ ಕಪ್ಪು. ಮೈತುಂಬ ಉದ್ದವಾದ ಕಪ್ಪು 
ಕೂದಲು, ಮಧ್ಯೆ ಹಳದಿ, ಬಿಸಿಲನ್ನು ಸಹಿಸುವುದಿಲ್ಲ. ಸೈನ್ಯದಂತೆ ನೆರಳಿಗಾಗಿ 
ಹರಡುತ್ತದೆ. ಅಸಂಖ್ಯಾತವಾಗಿದ್ದಾಗ, ರಸ್ತೆಗಳಲ್ಲೆಲ್ಲ ಹರಿದು ಗಾಡಿಗಳಿಗೆ ಸಿಕ್ಕಿ 
ಜಜ್ಜಿ ಹೋಗಿರುತ್ತನೆ. ಹಳ್ಳಿಗಳಲ್ಲಿ ಮನೆಗಳಿಗೂ ಸೇರಿ, ಮೂಲೆಗಳಲ್ಲಿ ಸೇರುತ್ತವೆ. 
ಕೂದಲು ಮೈಗೆ ತಗುಲಿದ ಕಡೆ ನವೆಯಾಗುತ್ತದೆ. ಸುಮಾರು 17-20 ದಿನಗಳಲ್ಲಿ 
ಬೆಳೆದು ಕೋಶವಾಗುತ್ತದೆ. 


ಕೋಶ ತರಗೆಲೆಗಳ ಮಧ್ಯೆ ಸಡಿಲವಾಗಿ ಹೆಣೆದ ಕೂದಲುಗಳ ಗೂಡಿನೊಳಗೆ, 
ಕೋಶ ದಸ್ಪ, ಕಪ್ಪು. ಕಾಲ 20-17 ದಿನಗಳು ಹಲವು ವಂಶಗಳು. 


ಹತೋ: 

1) ಶಾಕಿನ ಸುತ್ತ 1 ಅಡಿ ಆಗಲ, 1 ಅಡಿ ಅಳವಾದ ಆಕಾರದ ಕಡಗನ್ನು 
ತೆಗೆದು, ಅದರಲ್ಲಿ ಅಲ್ಲಲ್ಲಿ ಸೊಪ್ಪಿನ ಕಂತೆಗಳನ್ನಿಟ್ಟಿರೆ, ಕಂಬಳಿ ಹುಳುಗಳು ನೆರಳಿಗಾಗಿ 
ವಲಸೆ ಹೋದಾಗ, ಕಡಗಿಗೆ ಬಿದ್ದು, ಸೊಪ್ಪಿನ ಕೆಳಗೆ ಸೇರುತ್ತವೆ. ಅವನ್ನು ಜಜ್ಜ 
ಬಹುದು ಅಥವಾ ಮಣ್ಣಿನಿಂದ ಮುಚ್ಚಬಹುದು. 


11) ಶೇಕಡಾ 2ರ ಪ್ಯಾರಥೈಯಾನ್‌ ಪುಡಿಯನ್ನು ಕಂಬಳಿಹುಳುಗಳ 
ಮೇಲೆ ಧೂಳಿಸಬೇಕು. 


111) ಸ್ವಾಭಾವಿಕ ಶತೃಗಳಿಂದಲೂ ಹತೋಹಔಟಮಾಡಬಹುದು. ಬ್ಯಾಕ್ಟೀರಿಯ 
ರೋಗ ತಗುಲಿ ಹಲವು ಕಂಬಳಿ ಹುಳುಗಳು ಸಾಯುತ್ತವೆ, ಸ್ಪುರ್ಮಿಯ ಬಗೆ 
ನೊಣದ ಮ್ಯಾಗಟ್‌ ಪರೋಪಜೀವಿ ಕಂಬಳಿಹುಳುಗಳ ಶರೀರದೊಳಗೆ ಬೆಳೆದು, 
ಅವನ್ನು ಕೊಲುತ್ತದೆ. ಎಂಟಿನೋಸ್ತರ ಬಗೆಯ ಶಿಲೀಂಧ್ರ, ಕಂಬಳಿಹುಳುಗಳನ್ನು 
ಆಕ್ರಮಿಸಿ ಹತೋಟಓಗೊಳಿಸುತ್ತದೆ. 


6) ಪಸ್ಲೂಸಿಯ ಸಿಗ್ಗೇಟ ನಾಕ್ಟುಯಿಡಿ ಲೆನಿಡಾಸ್ಟಿರ 
ಈ ಕ್ಯಾಟಿರ್‌ ಪಿಲ್ಲರ್‌ ಗಳು ಅಸರೂಸವಾಗಿ ಎಲೆಗಳನ್ನು ತಿನ್ನು ತ್ತವೆ" ಕೊಚಿನ್‌ 
ನಲ್ಲಿ ಕಂಡಿದೆ. 


7) ಆಕ್ಸಿಸಿಟೋನಿಯ ಆಳ್ಫೊಸಂಕ್ಟೇಟಿ ಸೈರಾಬಿಯಿಡಿ | ಕೋಲಿಯಾಬ್ಬರ. 

ಸಾಮಾನ್ಯ ಸಿಟೊನೈನ್‌ ದುಂಬಿ; ಇಟ್ಟಿಗೆ ಕೆಂಪು, ಅಂಚು ಕಪ್ಪು, ಬಿಳಿ 
ಗುರುತುಗಳು, 14-16 ಮಿಮಿ ಉದ್ದ; ಎಳ್ಳಿನ ಹೂನುಗಳಲ್ಲಿದ್ದು ದಳಗಳನ್ನು 
ತಿನ್ನುತ್ತವೆ, ಗೊಬ್ಬರ, ಕೊಳೆಯುತ್ತಿರುವ ಎಲೆಗೊಬ್ಬರದಲ್ಲಿ ನೊಟ್ಟಿ, ಮರಿಗಳು, 
ಗಣನೀಯೆವಲ್ಲ. 


68 ಎಣ್ಣೆ ಬೀಜ (ಕಾಳು) ಗೆಳ ಬೆಳೆಗಳಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟಿ 
8) ನಿಹಾರ ನಿರಿಡುಲ ಫೆಂಟಿಟೋಮಿಡಿ : ಹೆಮಿಪ್ಚಿರ. 


ಸಕಲ ಪ್ರಪಂಚದ ತಿಗಣೆ, ಅನೇಕ ಸಸ್ಯಗಳಿಗೆ ಬಿದ್ದು, ರಸವನ್ನು ಬೀರುತ್ತವೆ. 
12-16 ಮಿಮಿ ಉದ್ದ. ಪ್ರಾಯದ ತಿಗಣೆ ಹೊಳಪು, ಹಸುರು. ಭಾರತದಲ್ಲಿ 
ಹಲವು ಬೆಳೆಗಳ ಶತೃ, ಅರಣ್ಯದಲ್ಲಿ ವಿಶೇಷವಾಗಿರುವುದಿಲ್ಲ; ಆಗಾಗ ಅಸಂಖ್ಯಾತ 
ವಾಗಿ ಸೇರಬಹುದು. ಶಿಲೀಂಧ್ರ ರೋಗಗಳನ್ನೂ, ಹತ್ತಿ ಕಾಯಿ ಕೊಳೆಯುವ 
ರೋಗವನ್ನೂ ಹರಡುತ್ತದೆ. (ಶ್ರೀಗಂಧದ " ಸ್ಪೈಕ್‌ ರೋ ಗವನ್ನುಂಟುಮಾಡುತ್ತ 
ದೆಂಬ ಅನುಮಾನವಿತ್ತು. ಪರಿಶೀಲನೆಯಲ್ಲಿ ಕಂಡು ಬಂದಿಲ್ಲ). ಎಳ್ಳಿಗೂ ಆಗಾಗ 
ಬಿದ್ದು ರಸ ಹೀರುತ್ತ ವೆ. ಗಣನೀಯವಲ್ಲ- 


9) ಡೋಲಿಕೋರಿಸ್‌ ಇಂಡಿಕಮ್‌ | 
ಅಸ್ಪಾಂಗೋಪರ್ಸ ಜಾನಸ್‌ 7 ಸಂಟಿಟೋಮಿಡಿ : ಹೆಮಿಪ್ಟಿ ರ. 


ಲೈಗೀಯಸಾ ಮಿಲಿಟಾರಿಸ್‌ ಲ್ಫೆಗೀಯಿಡಿ ಹೆಮಿನ್ಬಿರ 


ಈ ರಸ ಹೀರುವ ತಿಗಣೆಗಳೂ ಸಹ, ಎಳ್ಳಿನ ಮೇಲಿರುತ್ತವೆ. ಇವುಗಳಿಂದ 
ನಷ್ಟ ಕಡಮೆ. ಗಣನೀಯವಲ್ಲ, 


4 ಕುಸುಮೆ (ಕುಸುಬೆ) 


ಕುಸುಮ ಗಿಡಗಳಿಂದ, ಎರಡು ಉತ್ಪನ್ನಗಳು ಕುಸುಮೆ ಎಣ್ಣೆ ಮತ್ತು 
ಕುಸುಮೆ ಬಣ್ಣ, ಬೀಜಗಳಿಂದ ಎಣ್ಣೆ, ಹೂವುಗಳಿಂದ ಬಣ್ಣ, ಕುಸುಮೆ ಬಣ್ಣ, 
ಆನಿಲೈನ” ಬಣ್ಣ, ಬರುವವರೆಗೂ, ಭಾರತ ಮತ್ತು ಇತರ ದೇಶಗಳಲ್ಲಿ ಉಪಯೋಗ 
ದಲ್ಲಿತ್ತು; ಈಗ ಅದರ ಪ್ರಾಮುಖ್ಯತೆ ಇಲ್ಲ. ಕುಸುಮೆಯ ಬೆಳೆ ಈಗ ಎಣ್ಣೆಗಾಗಿ 
ಇದು ಬಹು ಪುರಾತನ ಬೆಳ್ಳೆ ಇದರ ಶೌರೂರಿನ ಬಗ್ಗೆ ಜಿಜ್ಞಾಸೆ -ಭಾರತ, 
ಈಜಿಸ್ಟ್‌, ಅಬಿಸ್ಸಿನಿಯ ಮತ್ತು ಅರೇಬಿಯಗಳೆಂದು. ಪ್ರಪಂಚದ ಬೆಳೆ, ಭಾರತ 
ದಲ್ಲೆಲ್ಲಾ ಬೆಳೆದರೂ, ಮಹಾರಾಷ್ಟ್ರದಲ್ಲೆ ಹೆಚ್ಚು; 5-6 ಲಕ್ಷ ಎಕರೆಗಳು. 


ಮಳೆ ಸಹಾಯದಿಂದ ಮತ್ತು ನೀರಾವರಿ ಇರುವ ಕಡೆಗಳಲ್ಲಿ, ಕಪ್ಪು ಮಣ್ಣಿನ 
ಜಮೀನಿನಲ್ಲಿ ಬೆಳೆಯುತ್ತಾರೆ. ಬಹುಮಟ್ಟಿಗೆ, ಗೋಧಿ, ಕಡಲೆ ಜೋಳಗಳ ಜತೆಗೆ 
ಅಕೃಡಿ. ಈ ಬೆಳೆಗಳ ಸುತ್ತ ಒಂದೆರಡು ಸಾಲು ಬೆಳೆಯುವುದು ವಾಡಿಕೆ; ಮುಳ್ಳು 
ಗಿಡ್ಕ ಬೇಲಿಯಂತೆ, ದನಕರುಗಳನ್ನು ದೂರವಿಡಲು ಸಹಾಯ, ಅಕ್ಟೋಬರ್‌ನಲ್ಲಿ 
ಬಿತ್ತನೆ; ಭೆಬ್ರವರಿ-ಮಾರ್ಚ ತಿಂಗಳಲ್ಲಿ ಕೊಯ್ಲು. 4-5 ತಿಂಗಳ ಬೆಳೆ. ಹೊವು 
ಹೆಚ್ಚಾಗಿ ಬಂದ್ರು ಬೀಜಗಳಾಗಲ್ಲು 5 ನಾರಗಳ ನಂತರ, ಸುಳಿಗಳನ್ನು ಕತ್ತರಿಸು 
ತಾರಿ. ೩ ತಿಂಗಳೆ ನಂತರ ಕಿತ್ತು, ಒಣಗಿಸಿ, ಕಣದಲ್ಲಿ ಬಡಿಯುತ್ತಾರೆ, 


ಬಣ್ಣ ಕಾಗಿ ಬೆಳೆದರೆ, ಜನನರಿ ಅಥವಾ ಫೆಬ್ರವರಿಯಲ್ಲಿ ಹೂವುಗಳನು 
ಕಿತ್ತು ಬಣ್ಣ ತೆಗೆಯಲು, ಮಾರುತ್ತಾರೆ. | 


ಕುಸುಮೆ ಬೆಳೆಗೆ ತೀವ್ರ ಶತೃಗಳಲ್ಲ. ಎಲೆ ತಿನ್ನುವ ಕ್ಯಾಟಿರ್‌ಪಿಲ್ಲರ್‌ ಮತ್ತು 
ರಸ ಹೀರುವ ಹೇನು, ಕಾಂಡ ಮತ್ತು ಹೂವಿನ ನೊಣಗಳು ಮಾತ್ರ. ಅವುಗಳ 
ಜೀವನ ಚರಿತೆ, ನಷ್ಟದ ರೀತಿ, ಗುರುತಿಸುವಿಕೆ, ಹತೋಟಗಳನ್ನು ಆಯಾ ಕೀಟಕ್ಕೆ 
ಸಂಬಂಧಿಸಿದಂತೆ ತಿಳಿಸಿದೆ, ಸಮಗ್ರ ಹತೋಟ, ಹಂತಗಳ ಗುರುಕು ಇತ್ಯಾದಿ 
ಪ್ರತ್ಯೇಕವಾಗಿ ತಿಳಿಸಿಲ್ಲ. 


70 ಎಣ್ಣೆ ಬೀಜ (ಕಾಳು)ಗಳೆ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಆಗವುಳ ಹತೋಟ 


ಕುಸುಮೆ ಬೆಳೆ ಕೀಟಗಳ ಜೀವನಚರಿತ್ರೆ 
1 ಕುಸುಮೆ ಕ್ಯಾಟರ್‌ಹಿಲ್ಲರ್‌ 


ಪೆರಿಗಿಯ ಕೆಪೆನ್ಸಿರ್ಸ್‌ ವಾಕ್ಟುಯಿಡಿ : ಲೆನಿಡಾಪ್ಟಿರ 


ದಕ್ಷಿಣ ಭಾರತದಲ್ಲಿ ಕುಸುಮೆ ಕೀಟಿಗಳಲ್ಲಿ ಇದೇ ಮುಖ್ಯ. ಭಾರತದಲ್ಲಿ ಕುಸುವೆ) 
ಬೆಳೆಯುವ ಪ್ರದೇಶದಲ್ಲೆಲ್ಲ ಇದೆ. ಕ್ಯಾಟರ್‌ ನಿಲ್ಲರ್‌ ಎಲೆಗಳನ್ನು ತಿನ್ನುತ್ತದೆ ಮತ್ತು 
ಎಳೆಕಾಯಿಗಳನ್ನು ತಿಂದು ನಷ್ಟಸಡಿಸುತ್ತದೆ. ಕತ್ತರಿಸುವ ಹುಳುಗಳ ನಡಕೆ. 
ತಿರುನೆಲ್ವೇಲಿ, ಕೊಯಮತ್ತೂರು ಹಾಗೂ ಇತರ ಪ್ರದೇಶಗಳಲ್ಲಿ ಕಂಡಿದೆ. 


ಆಸರೆ ಸಸ್ಯ ; ಹುಚ್ಚೆಳ್ಳು (ಗುರೆಳ್ಳು), ಜೂಟ್‌, ಕೋರಿಯಾಪ್ಲಿಸ್‌, ಆರ್ಟಿ 
ಮಿಸಿಯ (ಸ್ಕಾಂಟೊನಿನ್‌), ಕಕುರಾದ್ರ (ಕಕರೊಂಡ). 


ಜೀವನ ಚರಿತ್ರೆ : ಪತಂಗ ಕಪ್ಪು ಮಿಶ್ರಿತ ಬೂದು; ಮಧ್ಯಸ್ಥ ಗಾತ್ರ, 
ಮುಂದಿನ ಕಿಕ್ಕೆಗಳಮೇಲೆ ಸುಂದರವಾದ ಅಲೆ ಗುರುತುಗಳು. 

ಮೊಟ್ಟೆಗಳು ಹಸುರು; ಎಲೆ, ಕಾಂಡಗಳಮೇಲೆ ಒಂದೊಂದೇ ಅಥವಾ ಗುಂಪು \ 
ಗಳಲ್ಲಿ. ಕಾವು 4 ದಿನಗಳು, 

ಎಳೆ ಕ್ಯಾಟರ್‌ ಪಿಲ್ಲರ್‌ಗಳು ಹಸುರು, ಎಲೆಗಳಮೇಲೆ ರಂಧ್ರಗಳನ್ನು ಕಡಿದು 
ತಿನ್ನುತ್ತವೆ. ಬೆಳೆದ ಕ್ಯಾಟಂ"ಫಿಲ್ಲಂ" ದಪ್ಪ, ಮೃದು ಹಸುರು ಕಪ್ಪು ಛಾಯೆಯ 
ಬೂದು; ಕೊಣೆ ಸಂಧಿ ಸ್ವಲ್ಪ ಗೂನು. ಮೈಮೇಲೆ ಊದಾ ಗುರುತುಗಳು. 2.5 
ಸೆಮಿ ಉದ್ದ. ಕ್ಯಾಟಿ" ಪಿಲ್ಲರ್‌ ಕಾಲ 2-3 ವಾರಗಳು, ಹಲವಾರಿದ್ದು ಎಲೆಗಳನ್ನು 
ತಿನ್ನುತ್ತವೆ. 

ಕೋಶ ಮಣ್ಣಿನೊಳಗೆ; ಕಾಲ ಒಂದು ವಾರ, ಜೀವನ ಚರಿತ್ರೆಯಲ್ಲಿ ಕಡಲೆ, 
ರಾಗಿ, ಹೊಗೆಸೊಪ್ಪಿನ ಕತ್ತರಿಸುವ ಹುಳುಗಳ ಜೀವನಚರಿತ್ರೆಯನ್ನು ಹೋಲುತ್ತದೆ. 
ಹತೋಟ : 

1) ಕ್ಯಾಟರ್‌ಸಿಲ್ಲರ್‌ಗಳು ಒಟ್ಟಿಗೆ ತಿನ್ನುವುದರಿಂದ, ಅವನ್ನು ಕೈಯಿಂದ 
ಆರಿಸಿ ಕೊಲ್ಲಬಹದು. 

11) ಶೇಕಡಾ 2ರ ಫಾಲಿಡಾಲ್‌ ಪುಡಿಯನ್ನು ಧೂಳಿಸಬೇಕು, 

111) ಕೊಯ್ಲಾದ ಮೇಲೆ ಭೂಮಿಯನ್ನು ಉತ್ತು, ಕೋಶಗಳನ್ನು ಹೊರ 
ಗೆಡವಬೇಕು. (ಈ ಕೀಟದನೇಲೆ ನೊಣ, ಕಣಜಗಳ ಸರೋಪಜೇನಿಗಳಿದ್ದು ಸ್ವಲ್ಪ 
ಮಟ್ಟಿಗೆ ಹತೋಟಗೊಳಿಸುತ್ತಪೆ.) 


ಕುಸುಮೆ (ಕುಸುಬೆ) 71 
2 *ುಸುಮೆ ಹೇನು 


1) ಮ್ಯೂಕ್ರೊಸೈೆಫಮ್‌ ಸೊಂಬೆ (ಮ್ಯಾ, ಸಾಲಿಡಾಚಿನಸ) 
11) ಡ್ಯಾಕ್ಟಿಸನೊಟಿಸ್ಸ್‌ ಕಾರ್ಥಾಮಿ (ಡ್ಯಾ. ಯೂರೊಮೆಲಾನ್‌) ಕಂಪಾಸಿಟ 
ಏಫಿಡಿಡಿ : ಹೊಮಾಸ್ಟಿರ 

1) ಸ್ಯಾಕ್ರೊಸೈಫರ್ನ ಬಗೆ 

ಕುಸುಮೆಗೆ, ಅದರಲ್ಲೂ ಮುಳ್ಳಿಲ್ಲದ ಬಗೆಗೆ, ಈ ಹೇನು ಕೆಟ್ಟ ಶತೃ. ಕುಸುಮೆ 
ಬೆಳೆಯುವ ಕಡೆಗಳಲ್ಲೆಲ್ಲ ಇದೆ, ಒಂದು ತಿಂಗಳ ಬೆಳೆಗೆ ಪ್ರಾರಂಭವಾಗಿ, ಬೆಳೆ ಬಲಿ 
ಯುವವರೆಗೂ ಇರುತ್ತದೆ. ಎಲೆ, ರೆಂಬೆ, ಹೂವು ಕಾಯಿಗಳ ಮೇಲೆ ಹೇನುಗಳು 
ತುಂಬಿದ್ದು ರಸವನ್ನು ಹೀರುತ್ತವೆ ; ಬೆಳವಣಿಗೆ ಕುಗ್ಗಿ, ಹೂವುಗಳಾಗಡೆ, ನಷ್ಟ 
ಶೇಕಡಾ 75ರ ಅಥವಾ ಇನ್ನು ಹೆಚ್ಚು. ಬೀಜದ ಇಳುವರಿ ಬಹಳ ಕಡಮೆ, 


ಹೇನುಗಳು ಕಪ್ಪು. ಸಣ್ಣ; ಅನಿಶೇಚಕ ಜನನದಿಂದ ವಿಶೇಷವಾಗುತ್ತದೆ. 
ಮರಿಗಳು 4 ಸಲ ಪೊರೆಬಿಟ್ಟು 10 ದಿನಗಳಲ್ಲಿ ಪೂರ್ತಿ ಬೆಳೆಯ.ತ್ತನೆ. ಬೆಳೆ 2 ದಿನ 
ಗೆಳ ನಂತರ 12-14 ದಿನಗಳವರೆಗೂ ಮರಿಗಳನ್ನು ಉತ್ಪತ್ತಿ ಮಾಡುತ್ತವೆ. ಒಂದು 
ಹೆಣ್ಣು 30-56 ಮರಿಗಳನ್ನು ಹಾಕುತ್ತದೆ. ಜೀವನಚರಿತ್ರೆ "22 ದನಗಳು. ಆಮೇಲೆ 
ಸತ್ತು. ಹೋಗುತ್ತ ಬೆ. 


ಹೇನುಗಳು ನವಂಬರಿನಲ್ಲಿ ಪ್ರಾರಂಭಿಸಿ, ಒಂದೆರಡು ವಾರಗಳಲ್ಲೇ ಡಿಸೆಂಬರ್‌ 
ಅಥವಾ ಜನವರಿ ಮೊದಲಲ್ಲೇ ಹೊವು, ಮೊಗ್ಗುಗಳು ಬರುವ ಮೊದಲೇ ಅಸಂಖ್ಯಾ 
ಶವಾಗುತ್ತದೆ. 

(1]) ಡ್ಯಾಕ್ಟಿನೊಟರ್ಸ (ಯೂರೊಮೆಲನ*) ಕಂಪಾಸಿಟ 

ಎಳ್ಳು, ಕ್ಯಾಲೆಂಡುಲ, ಕಾಸ್ಮಾಸ್‌, ಜಿನಿಯ ಇತ್ಯಾದಿ ಸಸ್ಯಗಳಿಗೂ ಬೀಳು 
ತ್ತದೆ. ಇದು ದೊಡ್ಡ ಕಪ್ಪು ಹೇನು; "ಕಾಡ? "ಸೈ ಸಂಕುಲೈ? ಕಪ್ಪು: ಮೇಲ್ಭಾಗ, 
ಸಣ್ಣ ಕೂದಲುಳ್ಳ ಸಂಧಿಗಳು, ರೆಕೈೈಗಳುಳ್ಳ, ರಿಕೆ ೈಗಳಿಲ್ಲದ ಹೇನುಗಳ ಕುಡಿಮೀಕೆಯ 
111ನೆ ತುಂಡುಗಳ ಮೇಲೆ ಹಲವು ಪ್ರ ಸೇರಯ'ಗಳೆ. ಈ ಕೀಟಿ ಬಂಗಾಳೆದಲ್ಲಿ 
ಹೆಚ್ಚು. ರೆಂಬೆ, ಹೂವುಗಳ ಮೇಲೆ ಗುಂಪಾಗಿದ್ದು, ರಸಹೀರಿ, ಬಹಳ ನಷ್ಟ ಪಡಿ 
ಸುತ್ತವೆ. 

ಹತೋಟ ; ಹೇನುಗಳ ಹತೋಟಿಗೆ, ಆಗಾಗ್ಗೆ ಶೇಕಡಾ 0-025ರ ಪ್ಯಾರಾ 


ಥೈಯಾನ್‌ ಅಥವಾ ಶೇಕಡಾ 0-05ರ ನಿಕೊಟಿನ್‌ ಸಲ್ಪೇಟ್‌ (1 ಭಾಗ ನಿಕೊಟಿನ್‌ 
ಸಲ್ಪೇಟ್‌ ಶೇಕಡಾ 40-800 ಭಾಗ ನೀರು) ಸಿಂಪರಿಸಬೇಕು. 


72 ಎಣ್ಣೆ ಬಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ ಕ(ಟಿಗಳು ಹಾಗೂ ಆವ್ಹಗಳ ಹೂಟ 
ಇ ಕುಸುಮೆ ಕಾಂಡದ ನೊಣ 
ಮೆಲನಾಗ್ರೊಮ್ಮೈಜ ಬಗೆ ಅಗ್ರೊಮ್ಮೈಜಡಿ : ಡಿನ್ಟೀರ 


ಆಂಧ್ರ ಪ್ರಜೇಶದಲ್ಲಿ ಇದರಿಂದ ಸುಮಾರು ಶೇಕಡಾ ರಿರಷ್ಟು ನಷ್ಟ, ನೊಣದ 
ಮರಿ ಕೊರೆದ ಪ್ರೂರಂಭದಲ್ಲಿ, ಗಿಡ ಬಾಡಿ, ಕೊನೆಯಲ್ಲಿ ಒಣಗುತ್ತದೆ, ಕೊರೆದ 
ಕಡೆ, ಕಾಂಡದಮೇಲೆ ಸಣ್ಣ ಉಬ್ಬುಗಳಾಗುತ್ತವೆ ; ರೆಂಬೆಗಳಾದರೆ, ಅವು ಬಾಡು 
ತ್ತವೆ, ಬೆಳೆದ ಗಿಡಗಳನ್ನು ಕೊರೆದಾಗ, ಎಲೆಗಳು ಹಳದಿಯಾಗಿ, ಅಂಚು, ತುದಿ 
ಗಳಿಂದ ಒಣಗುತ್ತವೆ; ಮೊಗ್ಗುಗಳು ಅರಳದೆ ಒಣಗುತ್ತವೆ, 


ಜೀವನ ಚರಿತ್ರೆ : ಮ್ಯಾಗಟ್‌ ಕಾಂಡ, ರೆಂಬೆಗಳ ಒಳಗಿನವರೆಗೂ ಕೊರೆ 
ಯುತ್ತದೆ. ಸುರಂಗ ನೇರ ಅಥವಾ ಸುರುಳಿಯಾಗಿ, ಬೇರಿನವರೆಗೂ ಹೋಗಿರುತ್ತದೆ. 

ನೊಣ ಮಧ್ಯಸ್ಥ ಗಾತ್ರ ಕಪ್ಪು, ಲೋಹನೀಲಿ; "ಹಾಲ್ಟಿಯರ್ಸ೯' ಕಪ್ಪು. 
2-83 ಮಿಮಿ ಉದ್ದ. 

ಮೊಟ್ಟೆಗಳು ಒಂದೊಂದೇ ; ಹೆಣ್ಣು, ಅವನ್ನು ಆಂಗಾಂಶದೊಳಕ್ಕೆ ಚುಚ್ಚಿ 
ಡುತ್ತದೆ. 

ಎಳೆ ಮ್ಯಾಗಟ್‌ ಬಿಳುಪು, ಸೂಕ್ಷ್ಮ; ಬೆಳೆದಂಗ ಕಟ್ಟುಮಸ್ತು, ವರ್ತುಳ; 
ಸ್ವಲ್ಪ ಹಳದಿಬಿಳುಪು; 5 ಮಿಮಿ ಉದ್ದ, ಕೋಶವಾಗುವ ಮುಂಚೆ, ಕಾಂಡದಮೇಲೆ 
ಹೊರ ರಂಧ್ರವನ್ನು ಕೊರೆದು, ಹೊರಗಡೆ ಚರ್ಮ ಮಾತ್ರ ಮುಚ್ಚಿರುವಂತೆ ಬಿಟ್ಟು, 
ಒಳಗೆ ಕೋಶವಾಗುತ್ತದೆ, 

ಪ್ಯೂಸೇರಿಯಂ ಹೆಳವಿನಿಶ್ರಬಿಳುಪುು ಅಡಕೆ, ವರ್ತುಳ ; 3-5 ಮಿಮಿ 

ಆಕ್ಟೋಬರ್‌ ಎರಡನೆ ವಾರದಿಂದ ಮೂರನೆಯ ವಾರದವರೆಗೂ ನೊಣಗಳು 
- ಹೆಚ್ಚು ಚಟುವಟಿಕೆ. 

(ಇದನ್ನು ಮೊದಲು 954ರಲ್ಲಿ ಡಿ.ಬಿ. ರೆಡ್ಡಿ, ಹೈದರಾಬಾದಿನಲ್ಲಿ ಸುಸು 
ಮೆಯ ಮೇಲೆ ಗುರುತಿಸಿದರು.) 


ಹತೋಟ : 

1) ನೊಣ ಕೊರೆದು ಬಾಡುತ್ತಿರುವ ಕಾಂಡ, ಕೊಂಬೆಗಳೆನ್ನು ಕತ ರಿಸಿ, 
ಸುಡಬೇಕು. 

2) ನನಂಬರ್‌ನಲ್ಲಿ ನೊಣಗಳು ಕಂಡ ಕೂಡಲೆ, ಅವು ಮೊಟ್ಟೆಗಳನ್ನಿಡುವು 
ದನ್ನು ತಪ್ಪಿಸಲು, ಆಗಾಗ್ಗೆ ಶೇಕಡಾ 2ರ ಪ್ಯಾರಾಥೈೆಯಾನ್‌ ಪುಡಿಯನ್ನು ಧೂಳಿಸ 
ಬೇಕು ಅಧವಾ ಶೇಕಡಾ 0.1ರ ಡಿಪ್ಬಿರಿಕ್ಸ್‌ ಸಿಂಪರಿಸಬೇಕು. 


ಕಾಸಾಷೊ (ಕುಸುಬೆ) 13 
4 *ುಸುಮೆ ನೊಣ 
ಆಕಾಂಥಿಯೊಫೈಲಸ್‌ ಹೀಲಿಯಾಂಥೈ ಟಿಫ್ರೊಟ್ಟಿಡಿ : ಡಿಸ್ಟೀರ 


ಇದನ್ನು ದಿಲ್ಲಿಯಲ್ಲಿ ಮಾತ್ರ ಗುರುತಿಸಿದ್ದಾರೆ. ನೊಣದ ಮರಿಗಳು, ಹೂವು 
'ಗೆಳ ದಳವನ್ನು ತಿಂದು, ಪುಷ್ಪಪಾತ್ರವನ್ನು ಕೆಕೆಯುತ್ತವೆ. ನೊಣ ಬಿದ್ದೆ ಮೊಗ್ಗು 
ಕೊಳೆತು ನಾರುತ್ತದೆ. 


ಜೀವನ ಚರಿತ್ರೆ : ನೊಣ ಬೂದಿ ಬಣ್ಣ; ಕಾಲುಗಳು ತೆಳು ಬೂದು. 

ಮೊಟ್ಟೆಗಳು ಮೊಗ್ಗು ಗಳೊಳಗೆ 6-24ರ ಗುಂಪು, ಕಾವು 24 ಗಂಟಿಗಳು, 

ಮ್ಯಾಗಟ್ಟ 12 ಸಂಧಿಗಳುಳ್ಳೆದ್ದು, ಪೂರ್ತಿ ಬೆಳೆದಾಗ 5 ಮಿಮಿ ಉದ್ದ, 
ಒಂದು ವಾರದಲ್ಲಿ ಪೂರ್ತಿ ಬೆಳೆಯುತ್ತದೆ. 

ಕೋಶ ಹೂ ಮೊಗ್ಗಿನೊಳಗೆ. ಕೋಶ ಕಪ್ಪು; ಪಿಪಾಯಿ ಆಕಾರ; ಕಾಲ 
ಒಂದು ವಾರ. 


ಹತೋಜಿ : 

1) ಕೊಳೆಯುತ್ತಿರುವ ಮೊಗ್ಗುಗಳನ್ನು ಕಿತ್ತು ಸುಡಬೇಕು, 

2) ನೊಣಗಳು ಕಂಡ ಕೂಡಲೆ, ಆಗಾಗೆ ಶೇಕಡಾ 0.1೩ರ ಡಿಬ್ಬಿರೆಕ 
ಸಿಂಪರಿಸಬೇಕು, 

[ಆಗಾಗ್ಯ ಲ್ಯಾಫಿಗ್ಮ ಯಕ್ಸಿಗುವ, ಹೀಲಿಯೊಥಿಸ್‌ ಆರ್ಮಿಜೆರ ಗಳ ಕ್ಯಾಟರ್‌ 
ನಿಲ್ಲರ್‌ಗಳು ಎಲೆಗಳನ್ನು ತಿನ್ನುತ್ತವೆ. ಬೆಳೆದ ಗಿಡಗಳ ಎಲೆಗಳಿಗೆ ಜೇಡರ ನುಶಿಗಳು 
ಬಿದ್ದು, ನಷ್ಟಪಡಿಸುತ್ತವೆ, ಶೇಕಡಾ 0.1ರ ಮೊರೆಸ್ಟೂನ್‌ ಅಥವಾ ನೀರಿನಲ್ಲಿ 
ಕರಗುವ ಗಂಢಕ್ಕ (1:20)ವನ್ನು ಸಿಂಪರಿಸಬೇಕು.] 


5 ಹುಚ್ಚಳ್ಳು (ಗುರೆಳ್ಳು) 


ಹುಟ್ಟೆಳ್ಳು ಎಣ್ಣೆ ಬೀಜ. ಭಾರತದ ಹಲವು ಭಾಗಗಳಲ್ಲಿ ಬೆಳೆಯುತ್ತಾರೆ. 
ಕರ್ನಾಟಿಕ, ತಮಿಳುನಾಡು, ಮಹಾರಾಷ್ಟ್ರಗಳೆಲ್ಲಿ, ರಾಗಿ, ತೊಗರಿಗಳಲ್ಲಿ, ಅಕ್ಕಡಿ 
ಬೆಳೆ. ಆಫ್ರಿಕದ ನಿವಾಸಿ, ಈಗ ಪ್ರಸಂಚದ ಹಲವು ದೇಶಗಳಲ್ಲಿ ಬೆಳೆಯುತ್ತಾರೆ. 
ರಾಗಿಯಂತೆಯೇ, ಕೆಂಪು ಮಣ್ಣಿನ ಜಮೀನುಗಳಲ್ಲಿ ಮಳೆ ನೀರಿನಿಂದ ಬೆಳೆಯುತ್ತಾರೆ. 
ಮೂರು ತಿಂಗಳಲ್ಲಿ ಹೂವುಗಳು ಬಂದು, 44 ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತದೆ. 

ಈ `ಬೆಳೆಗೆ ಕೀಟೋಪದ್ರವ ಕಡಮೆ, ಎಳ್ಳಿನ ಕೀಟಿಗಳ ಪೈಕಿ ಕೆಲವು 
ಇವಕ್ಕೂ ಬೀಳುತ್ತವೆ. ನಷ್ಟ ಕಡಮೆ. ಗಣನೀಯವಲ್ಲ. ಕಲವು ಕೀಟಿಗಳ 
ವಿಷಯವನ್ನು ತಿಳಿಸಿದೆ. 


ಹುಚ್ಚೆಳ್ಳು ಬೆಳೆಯ ಕೀಟಿಗಳ ಜೀವನಚರಿತ್ರೆ 


1) ೆರಿಗಿಯ ಕೆಸೆನ್ಸಿಸ್‌ ನಾಕ್ಟುಯಿಡಿ : ಲೆನಿಡಾಸ್ಟಿರ 


ಇದು ಕುಸುಮೆಯ ಹುಳು. ಹುಚ್ಚಿಳ್ಳಿಗೂ ಬಿದ್ದು, ಎಲೆ, ಕಾಯಿಗಳನ್ನು 
ತಿನ್ನುತ್ತದೆ. ಹುಚ್ಚೆಳ್ಳು ಬೆಳೆಯುವ ಕಡೆಗಳಲ್ಲೆಲ್ಲ ಇದೆ. ಎಳ್ಳು, ಹುಚ್ಚೆಳ್ಳು, 
ಜೂಟ್‌, ಕೋರಿಯಾಪ್ಟಿಸ್‌ ಸಾಂಟೊನಿಸ್‌, ಕುಕುರಾದ್ರ ಇದರ ಆಸರೆ ಸಸ್ಯಗಳು. 


ಜೀವನ ಚರಿತ್ರೆ; ಪತಂಗ ಕಪ್ಪುಬೂದು, ಮಧ್ಯಸ್ಥ ಗಾತ್ರ; ಮುಂದಿನ 
ರೆಕ್ಕೆಗಳ ಮೇಲೆ ಅಲೆ ಗುರುತುಗಳು: ಮೊಟ್ಟೆಗಳು ಒಂದೊಂದೇ ಅಥವಾ ಗುಂಥಿ 
ನಲ್ಲಿ; ಎಲೆ, ಕಾಂಡಗಳ ಮೇಲೆ. ಕಾವು 4 ದಿನಗಳು. ಹುಳುಗಳು ಎಲೆಗಳ 
ಮೇಲೆ ರಂಧ್ರಗಳನ್ನು ಕಡಿದು ತಿನ್ನುತ್ತವೆ. ಬೆಳೆದ ಹುಳು ಮೃದು, ಹಸುರುಕಪ್ಪು 
ಮಿಶ್ರಿತ ಬೂದು; ಬಾಲದ ಸಂಧಿ ಗೂನು. 2.5 ಸೆಮಿ ಉದ್ದ. ಹುಳುವಿನ ಕಾಲ 
2-3 ವಾರಗಳು. ಕೋಶ ಮಣ್ಣಿನೊಳಗೆ; ಕಾಲ ಸುಮಾರು ಒಂದು ವಾರ. 

ಹತೋ ; ಕೊಯ್ಣಾದ ನಂತರ, ಭೂಮಿಯನ್ನು ಉತ್ತು ಕೋಶಗಳನ್ನು 
ನಾಶಮಾಡಬೇಕು. 

2. ಡಾಕ್ಟಿನೋಟರ್ಸ ಕಾರ್ಥಾಮಿ ಏಿಡಿಡಿ : ಹೊಮಾಬ್ಬರ, 

ಇದೂ ಸಹ ಕುಸುಮೆ ಹೇನು. ವಿಶೇಷವಾಗಿದ್ದು ಹುಚ್ಚಿ ಕೈನ ಎಲ್ಲೆ 
ಕಾಂಡ್ಯ ಹೊವು, ಕಾಯಿಗಳ ರಸವನ್ನು ಹೀರುತ್ತವೆ. ಗಿಡಗಳು ಬೆಳೆಯದೆ 
ಹೂವುಗಳು ಬಿಡುವುದಿಲ್ಲ; ಕಾಯಿಗಳೂ ಬಿದ್ದು ಹೋಗುತ್ತವೆ. 


ಹುಚ್ಚೆಳ್ಳು (ಗುರೆಳ್ಳು) 75 


ಹೇನುಗಳು ಸಣ್ಣ, ಕಪ್ಪು, ಅನಿಶೇಚಕ ಜನನದಿಂದ ಅಸಂಖ್ಯಾತವಾಗಿ 
ಹೆಚ್ಚುತ್ತವೆ. 


ಹೆಶೋಟ ; 

1) ಶೇಕಡಾ 0.05ರ ಮ್ಯಾಲಥ್ಛೆಯಾನ್‌ ಅಥವಾ ಶೇಕಡಾ 0.1ರ 
ಫೋಲಿಥ್ಸೈಯಾನ್‌ ಸಿಂಪರಿಸಬೇಕು. 

11) ನೀರಿಲ್ಲದಿರುವ ಕಡೆ ಶೇಕಡಾ 0,2ರ ಪ್ಯ್ಯರಥ್ಚೆಯಾನ್‌ ಪುಡಿಯನ್ನು 
ಧೂಳಿಸಬೇಕು. 


3 ಮಿಡತೆ 
ಕ್ರೋಟೊಗೋನಸ್‌ ಬಗೆ ಅಕ್ರಿಡಿಡಿ : ಆರ್ಥಾಬ್ಬಿರ 


ಇವು ಹುಲ್ಲಿನ ನಿಡತೆ, ಸಾಧಾರಣವಾಗಿ, ಹುಲ್ಲನ್ನು ತಿನ್ನುತ್ತವೆ. ' ಆಗಾಗ 
ಮಳೆ ಇಲ್ಲದೆ, ಹುಲ್ಲು ಬೆಳೆಯದೆ ಇದ್ದಾಗ, ಪಕ್ಕದ ಜಮೀನಿನ ಹಸುರು ಬೆಳೆಗಳಿಗೆ 
ಬೀಳುತ್ತವೆ. ಹತ್ತಿ, ಜೋಳ, ಹೊಗೆ ಸೊಪ್ಪು, ಹರಳು ಇತ್ಯಾದಿ ಬೆಳೆಗಳಿಗೆ 
ಬೀಳುವಂತೆ, ಹುಚ್ಚೆಳ್ಳಿಗೂ ಬಿದ್ದು, ಎಲೆಗಳನ್ನು ತಿನ್ನುತ್ತವೆ. ಎಲೆಗಳಿಗೆ ಬಿದ್ದು, 
ಬುಡನನ್ನು ಕಡಿದರೆ ನಷ್ಟ ಹೆಚ್ಚು. ಬೆಳೆದ ಗಿಡಗಳಿಗೆ ನಷ್ಟ ಕಡಮೆ. 


ಜೀವನ ಚರಿತ್ರೆ: ಮಿಡತೆಗಳು ಮಬ್ಬು ಬೂದು. ಹೊಲದ ಮಣ್ಣಿನ 
ಬಣ್ಣ; ಹೆಣ್ಣು, ಮಣ್ಣಿನೊಳಗೆ ಮೊಟ್ಟಿಗಳನ್ನು ಗುಂಪಾಗಿಟ್ಟು, ನೊರೆಯಿಂದ 
ಮುಚ್ಚುತ್ತದೆ. ಮೊಟ್ಟೆ ಗುಂಪು ಒಣಗಿರುತ್ತದೆ. ಮರಿಗಳು ಪ್ರಾಯದ ಮಿಡತೆ 
ಗಳನ್ನು ಹೋಲುತ್ತನೆ; ಆದರೆ ಸಣ್ಣ, ಕಿಕ್ಕೆಗಳಿಲ್ಲ. ಪ್ರಾಯದ ಮಿಡತೆಗಳಿಗೆ ರಿಕ್ಕೆ 


ಗಳಿದ್ದರೂ ಹಾರುವುದಿಲ್ಲ; ಕುಪ್ಪಳಿಸುತ್ತವೆ. 


ಹತೋಟಿ: ಶೇಕಡಾ 10ರ ಬಿಎಚ"ಸಿ ಅಥವಾ ಶೇಕಡಾ 2ರ ಪ್ಯಾರ 
ಥೈಯಾನ್‌ ಧೂಳಿಸಬೇಕು, 


6 ಅಗಸೆ 


ಅಗಸೆ, ಎಣ್ಣೆ ಬೀಜದ ಮತ್ತು ನಾರಿನ ಬೆಳೆ. ಉಸ್ಲವಲಯ ಮತ್ತು 
ಸಮಶೀತೋಷ್ಣ ಎಲಯಗಳಲ್ಲೂ ಬೆಳೆಯುತ್ತದೆ. ಶೀತದೇಶಗಳಲ್ಲಿ "ಮಾತ್ರ ಒಳ್ಳೆಯ 
ಅಗಸೆ ನಾರಾಗುತ್ತ ದೆ. ಭಾರತ ಮತ್ತು ಸ್ರಿ ಅರ್ಜೆಂಟೈ ನಗಳೆಲ್ಲಿ ಎಣ್ಣೆ ಗಾಗಿ ಬೆಳೆಯುತ್ತಾ ರೆ, 
ಸಾಮಾನ್ಯವಾಗಿ ಸಮುದ್ರಮಟ್ಟ ಆಥವಾ ತಗ್ಗು ಪ್ರದೇಶ ಮುತ್ತು, ಮೈದಾನಗಳಲ್ಲಿ 
ಬೆಳೆದರೂ, ಕರ್ನಾಟ ರಾಜ್ಯದ 2500 ಅಡಿಗಳೆತ್ತ ರಿದ ಜಾಗಗಳಲ್ಲೂ, ಇದನ್ನು 
ಬೀಜ ಮತ್ತು ನಾರಿಗಾಗಿ ಬೆಳೆದಿದ್ದಾರೆ. ಕಪ್ಪು ಮಣ್ಣಿನ ಜಮೀಧಿನಲ್ಲಿ ಸೆಪ್ಟೆಂಬರ್‌ 
ಅಕ್ಟೋಬರ್‌ನಿಂದ ಭೆಬ್ರವರಿ.ಮಾರ್ಚ್‌ವರೆಗೂ ಬೆಳೆಯುವ, 5-6 ತಿಂಗಳ ಬೆಳೆಗೆ 
ಅಕ್ಕಡಿಯಾಗಿಯೂ ಅಥವಾ ಮುಖ್ಯ ಬೆಳೆಯಾಗಿಯೂ ಬೆಳೆಯುತ್ತಾರೆ. 
ಅಗಸೆಯ ಮೇಲೆ ತೀವ್ರ ಶತ್ಛ ಕೀಟಗಳು ಕಡಮೆ. ಆಗಾಗೆ ಕಾಣುವ 
ಕೆಲವು ಕೀಟಗಳ ವಿಷಯ ನ್ನು ಅವುಗಳಿಗೆ ಸಂಬಂಧಿಸಿದಂತೆ ಕೂಟ್ಟಿದೆ. ಪ ಪ್ರತ್ಯೇಕ 
ವಾಗಿ, ಸಮಗ್ರ ಹತೋಟಿ, ಹಂತಗಳ ಗುರುತು ಇತ್ಯಾದಿಗಳ ಅವಶ್ಯಕತೆ ಕಂಡಿಲ್ಲ. 


ಅಗಸೆ ಬೆಳ ಕೀಟಗಳ ಜೀವನ ಚರಿತ್ರೆ 
1 ಉ್ಯಾಸಿಗ್ಮ ಯಕ್ಷಿಗುವ ನಾಕ್ಬುಯಿಡಿ : ಲೆನಿಡಾಬ್ಬಿರ 


ಈ ಸರ್ವ ಭಕ್ಷಕ ಕೀಟ, ಅನೇಕ ಬೆಳೆಗಳಿಗೆ ಬೀಳುತ್ತದೆ. ದೇಶದ ಎಲ್ಲ 
ಭಾಗಗಳಲ್ಲೂ, ವರ್ಷದಾದ್ಯಂತ ಇರುತ್ತದೆ. ಸಣ್ಣ ಕ್ಯಾಟಂ”ನಿಲ್ಲರ್‌ಗಳು ಅಗಸೆ 
ಎಲೆಗಳ ಮೇಲ್ಭಾಗವನ್ನು ತಿನ್ನು ತ್ತನೆ, ಇದುನೆ ವೈ ಸ್ಪ "ದ ಹುಳುಗಳು ಇತರ 
ಕ್ಯಾಟಿರ್‌ ಸಿಲ್ಲರ್‌ ಗಳಂತೆ, ಎಲೆಗಳನ್ನು ಪೂರ್ತಿ ೨ನ್ನು EE ನೆ. 


ಜೀವನ ಚರಿತ್ರೆ: ಪತಂಗ ಸಣ್ಣ, ಮುಂದಿನ ರೆಕ್ಕೆಗಳು ಕಪ್ಪು, ಗುರುತ್ಛ 
ಗಳಿವೆ; ಕೆಳ ರೆಕ್ಕೆ ಗಳು ಬಿಳುಪು. ಹೆಣ್ಣು ಪಶಂಗ ಎಲೆಗಳ ಸೆಳಿಗೆ ಮೊಟ್ಟ ಸಿಗಳನ್ನು 
ಗುಂಪಾಗಿಡುತ್ತ. ಒಂದೊಂದು ಗುಂಪಿನಲ್ಲೂ 50-200ರ ವರೆಗೂ ನೊಟೆ" 
ಗಳಿರುತ್ತವೆ. ಒಂದು ಹೆಣ್ಣು, 250 ರಿಂದ 1500 ಮೊಟ್ಟೆ ಗಳವರೆಗೂ ಇಡ 
ಬಲ್ಲದು. 

ಮೊಟ್ಟೆಗಳು ಚಪ್ಪಟ್ಕ, ಗುಂಡ್ಳು ಹಳದಿ ಕಾವು ೨೨೫ ದಿನಗಳು, 
ಮೊಟ್ಟಿ ಸ ಯೊಡೆದು ಬಂದೆ ಕ್ಯಾಟಿರ್‌ಹಿಲ್ಲರ್‌ ನಸು ಹಸ ರು) ತಲೆ ಕಪ್ಪು. ಪೂರ್ತಿ 


ಅಗಸೆ 77 


ಬೆಳೆದ ಕ್ಯಾಟರ್‌ ಸಿಲ್ಲರ” ಸೇಬು ಹಸುರು; ಉದ್ದವಾದ ಬಿಳಿ ಪಟ್ಟಿಗಳಿವೆ. 52-35 
ಮಿಮಿ ಉದ್ದ. ಹಸುರಾಗಿರುವುದಲ್ಲದೇ, ಮೇಲ್ನಡೆ 1,2) ಎಲೆಗಳ ಮೇಲೆ ಮೊಟ್ಟಿ 
4,5,6) ಕ್ಯಾಟಿರ್‌ಸಿಲ್ಲರ” 7,8) ಕೋಶ 9,10) ಪತಂಗ ಕೆಂಪು ಅಥವಾ ಕಪ್ಪು 
ಪಟ್ಟಿಗಳಿರುತ್ತವೆ. ಬಣ್ಣದಲ್ಲಿ ವ್ಯತ್ಯಾಸ. ಕ್ಯಾಟರ”ಪಿಲ್ಲಂ" 10-30 ದಿನಗಳಲ್ಲಿ 
ಪೂರ್ತಿ ಬೆಳೆಯುತ್ತ ದೆ. 


SE ್‌ ಕ್ಷ. ' 





ಚಿತ್ರ 0.15; ಲ್ಯಾಫಿಗ್ನ ಯಕ್ಸಿಗುವ 
1,2) ಎಲೆಗಳ ಮೇಲೆ ಮೊಟ್ಟ, 4,5,6) ಕ್ಯುಟಿಂ್‌ಪಿಲ್ಲರ್‌ 


7,8) ಕೋಶ 9,10) ಸತಂಗ 


ಕೋಶ ಮಣ್ಣಿನೊಳಗೆ 3 ಸಮಿ ಆಳದಲ್ಲಿ, ಕಾಲ 4-20 ದಿನಗಳು. 
ಜೀವನಚರಿತ್ರೆಯ ಕಾಲ ಬೇಸಗೆಯಲ್ಲಿ 18-34 ದಿನಗಳು ಚಳಗಾಲದಲ್ಲಿ 26-58 
ದಿನಗಳು. 


78 ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟಿ 


ಹತೋಟ : ಶೇಕಡಾ 2ರ ಪ್ಯಾರಾಧೈಯಾನ್‌ ಅಥವಾ ಶೇಕಡಾ 10ರ 
ಬಿಎಚ್‌ಸಿ ಪುಡಿಯನ್ನು ಧೂಳಿಸಬೇಕು. ಒಂದು ಸಲ ಧೂಳಸದರೆ ಸಾಕು: 


2 ಕುಣಿಕೆ ಹುಳು 
ಪ್ಲೂಸಿಯ ಒರಿಚಾಲ್ಸಿಯ ನಾಕ್ಟುಯಿಡಿ ; ಲೆಪಿಡಾಫ್ಟಿರ 


ಇದೂ ಸಹ ಸರ್ವಭಕ್ಷಕ, ತರಕಾರಿಗಳೂ ಸೇರಿ, ಹಲವು ಬಗೆ ಸಸ್ಯಗಳಿಗೆ 
ಬೀಳುತ್ತದೆ. ಎಲ್ಲ ಕಡೆಗಳಲ್ಲೂ ಇದೆ. 


ಜೀವನ ಚರಿತ್ರೆ: ಪತಂಗದ ಮುಂದಿನ ಶೆಕ್ಸೈಗಳ ಮೇಲೆ ಒಂದೊಂದು 
ಹೊಂಬಣ್ಣದ ಮಚ್ಚಿ ಇದೆ. ಹೆಣ್ಣು 400-500 ಮೊಟ್ಟಿಗಳಪ್ಲಿಡುತ್ತದೆ. 

ಮೊಟ್ಟೆಗಳು ಹೆಸುರುಮಿಶ್ರಿತಬಿಳುಪು, ಎಲೆಗಳ ಕೆಳಗೆ ಒಂದೊಂದೇ, ಒಂದು 
ವಾರದಲ್ಲಿ ಮೊಟ್ಟಿಗಳೊಡೆದು, ಬಿಳಿ ಕ್ಯಾಟಿರ್‌ ಹಿಲ್ಲರ್‌ಗಳು ಬಂದು, ಎಲೆಗಳನ್ನು 
ತಿನ್ನುತ್ತವೆ. 20-30 ದಿನಗಳಲ್ಲಿ ಪೂರ್ತಿ ಬೆಳೆಯುತ್ತನೆ. 30-35 ಮಿಮಿ ಉದ್ದ; 
ಎಲೆಹಸುರು ಬಣ್ಣ. 

ಕೋಶ ಎಲೆಗಳ ಮಡಿಕೆಯೊಳಗೆ; ಎಲೆಗಳು ರೇಪ್ಮೆ ದಾರಗಳಿಂದ ಹೆಣೆದಿರುತ್ತವೆ 
ಕಾಲ 7-ದಿನಗಳು. 

ಹೊಲಗಳಲ್ಲಿ ಈ ಕೀಟಿ ಡಿಶಂಬರ್‌ನಲ್ಲಿ ಕಂಡು, ಮಾರ್ಚ೯ವರೆಗೂ ಇರುತ್ತದೆ. 
ಆಮೇಲೆ ಬೇರೆ ಅಸರೆಗಳಿಗೆ ಹೋಗುತ್ತದೆ. | 


ಹತೋಟ: ಶೇಕಡಾ 2ರ ಪ್ಯಾರಾಥೈೈಯಾನ” ಪುಡಿಯನ್ನು ಧೂಳಿಸ 
ಬೇಕು. 


3 ಜಿಡ್ಡು ಕತ್ತರಿಸುವ ಹುಳು 
ಅಗ್ರೋಟಸ್‌ ಇಬ್ಬಿಲಾನ್‌ ನಾಕ್ಟುಯಿಡಿ : ಲೆನಿಡಾಸ್ಬಿರ 


ಕುಪ್ರಸಿದ್ಧ ಕತ್ತರಿಸುವ ಹುಳು. ಆಸರೆಗಳು ಹಲವು. ದ್ವಿದಳ ಧಾನ್ಯದ ಬೆಳೆ 
ಗಳು, ಹೊಗೆಸೊಪ್ಪು, ಸೋಸು ಶೇಂಗಾ,ಆಲೂಗೆಡ್ಡೆ, ಸಾಸಿನೆ, ಗೋಧಿ, ಬಾರ್ಲಿ, 
ಅಗಸೆ ಇತ್ಯಾದಿ ಬೆಳೆಗಳು. (ಚಿತ್ರ 9.11 ನೋಡಿರಿ) 


ಜೀವನ ಚರಿತ್ರೆ: ಕ್ಯಾಟರ್‌ಪಿಲ್ಲರ್‌ಗಳು, ಸಣ್ಣ ಗಿಡಗಳ ಬುಡನನ್ನು 
ಕಡಿದು, ಕಾಂಡಗಳನ್ನು ಕತ್ತರಿಸುತ್ತವೆ. ಬೇರುಗಳ ಕಡೆ ಕಡಿದು ತಿನ್ನು ತ್ತನೆ, ಅವು 


ಅಗಸೆ 79 


ತಿನ್ನುವುದಕ್ಕಿಂತ ಹೆಚ್ಚಾಗಿ ಗಿಡಗಳನ್ನು ಕತ್ತರಿಸಿ ಹೆಚ್ಚು ನಷ್ಟ ಪಡಿಸುತ್ತವೆ, 
ಹಿಂಗಾರು ಬೆಳೆಗೆ ಬೀಳುವುದು ಹೆಚ್ಚು. 

ಈ ಕೀಟ ದೇಶದಲ್ಲೆಲ್ಲ ಇದೆ. ನಿಶಾಚರ, ಹಗಲು ಕಾಣುವುದಿಲ್ಲ; ಬಿರುಕು, 
ಸಂದು, ಎಲೆ, ಕಸದ ಕೆಳಗೆ ಅಡಗಿರುತ್ತವೆ. 

ಪತಂಗ ಮಧ್ಯಸ್ಥ ಗಾತ್ರ, ಕಪ್ಪು; ಅಕ್ಟೋಬರ್‌ ನಲ್ಲಿ ಕಂಡು ಮಾರ್ಚ್‌ 
ವರೆಗೂ ಇರುತ್ತದೆ. ಹತಂಗಗಳು ಕೋಶಗಳಿಂದ ಹೊರಕ್ಕೆ ಬಂದ ನಂತರ, ಗಂಡು 
ಹೆಣ್ಣುಗಳೊಂದಾದ ನೇಲೈೆ 4-5 ದಿನಗಳು ಕಳೆದು, ಹೆಣ್ಣು ಮೊಟ್ಟಿಗಳನ್ನಿಡಲೂ 
ಪ್ರಾರಂಭಿಸುತ್ತದೆ. 

ಮೊಟ್ಟಿಗಳು ಒಂದೊಂದೇ; ಆಗಾಗ್ಗೆ, ಸಣ್ಣ ಗುಂಪುಗಳಲ್ಲಿ, ಎಲೆಗಳ ಮೇಲೆ 
ಅಥವಾ ಗಿಡಗಳ ಬುಡದ ಮೇಲೆ, ಮಣ್ಣಿನ ಹತ್ತಿರ. ಒಂದು ಹೆಣ್ಣು ಸುಮಾರು 350 
ಮೊಟ್ಟೆಗಳವರೆಗೂ ಇಡಬಲ್ಲದು, ಒಂದೊಂದು ವೇಳೆ, ಒದ್ದೆ ಮಣ್ಣಿನ ಮೇಲೆ, 
ಅದರಲ್ಲೂ ಪ್ರವಾಹದ ನೀರು ಹಿಂದೆಗೆದ ಮೇಲೆ, ಮೊಟ್ಟೆಗಳನ್ನಿ ಡುತ್ತದೆ. ಮೊಟ್ಟಿಗಳು 
ಬಹಳ ಸಣ್ಣ, ಕೆನೆ ಬಿಳುಪು, 2-9 ದಿನಗಳಲ್ಲಿ ಒಡೆಯುತ್ತವೆ- 

ಮೊಟ್ಟಿಯಿಂದೆ ಬಂದ ಸಣ್ಣ ಕ್ಯಾಟಂ"ಸನಿಲ್ಲಂ” ಸುಮಾರು 1.5ನಿಮಿ ಉದ್ದ; 
ತೆಳು ಹಳದಿ ನರೆ ಬಣ್ಣ. ಸ್ವಲ್ಪ ಕಾಲ ಅವು ಬಿದ್ದಿರುವ ಅಥವ ಭೂಮಿಗೆ ತಗುಲಿ 
ರುವ ಎಲೆಗಳನ್ನು ತಿನ್ನುತ್ತವೆ. ಪೂರ್ತಿ ಬೆಳೆದ ಹುಳು ಸುಮಾರು 44ಿಮಿಮಿಉದ್ದೆ. 
ಕಪ್ಪು ಅಥವ ಕಪ್ಪುಬೂದು. ಮುಟ್ಟಿದರೆ ಜಿಡ್ಡು. 6 ಸಲ ಪೊರೆ ಬಿಡುತ್ತದೆ, 
ಒಂದು ತಿಂಗಳಲ್ಲಿ ಪೂರ್ತಿ ಬೆಳೆಯುತ್ತದೆ. 
ಬೆಳೆದ ಹುಳು, ಭೂಮಿಯೊಳಗೆ, ಮಣ್ಣಿನ ಗೂಡಿನಲ್ಲಿ ಕೋಶವಾಗುತ್ತದೆ. ಕೋಶ 
ಕೆಂಪು ಮಿಶ್ರಿತ ಬೂದು; 20 ಮಿನಿ ಉದ್ದ; ಕಾಲ 10-30 ದಿನಗಳು. 

ಜೀವನಚರಿತ್ರೆಯ ಕಾಲ, ಹನಾಗುಣವನ್ನ ನುಸರಿಸಿ, 1-2 ತಿಂಗಳು. ಎರಡು 
ವಂಶಗಳಿನೆ, ಎರಡನೆ ವಂಶದಲ್ಲಿ ತೀವ್ರ. ಡಿಶಂಬರ್‌ ಮಾರ್ಚ್‌ಗಳವಕಿಗೂ ಇರುತ್ತದೆ 
ತೊಂದರೆ ಸಡಿಸಿದರೆ ಕ್ಯಾಟಿರ್‌ಹಿಲ್ಲಂ”ಗಳು ಉಂಗುರದಂತೆ ಸುತ್ತಿಕೊಳ್ಳುತ್ತವೆ. 
ಮೊದಲು ನೀರು ನಿಂತಿದ್ದ ಕಡೆಗಳಲ್ಲಿ ಹೆಚ್ಚು. 


ಹತೋಟಿ: 
1) ಬಿತ್ತನೆಗೆ ಮುಂಚೆ, ಭೂನಿಯನ್ನು ಚೆನ್ನಾಗಿ ಉತ್ತು, ಕೋಶಗಳನ್ನು 


ನಾಶ ಮಾಡಬೇಕು. 

11) ಸಾಧ್ಯವಾದ ಕಡೆ, ನೀರನ್ನು ಹಾಯಿಸಿ, ಒಂದುದಿನ ನಿಲ್ಲಿಸಿ, ಅಮೇಲೆ 
ಬಸಿಯ)ವಂತೆ ಮಾಡಬೇಕು. 

111) ಗಿಡೆಗಳ ಬುಡದಲ್ಲಿ ಶೇಕಡಾ2ರ ಪ್ಯಾರಥೈಯಾನ್‌- ಪುಡಿಯನ್ನು ಹಾಕ 
ಬೇಕು. 


90 ಎಣ್ಣೆ ಬೀಜ (ಕಾಳು) ಗಳ ಬೆಳೆಗಳಿಗೆ ಬೀಳುನ ಕೀಟಗಳು ಹಾಗೂ ಆವ್ರಗಳ ಹತೋಟ 


1೪) ಕತ್ತರಿಸುವ ಹುಳುಗಳು ವಿಸಬೆರೆತ ಆಹಾರಕ್ಕೆ ಚೆನ್ನಾಗಿ ಆಕರ್ಷಿಸಲ್ಪ 
ಡುವುದರಿಂದ, ಅದನ್ನು ಸಾಯಂಕಾಲ, ಗಿಡಗಳ ಬುಡದ ಸುತ್ತಲೂ ಎರಚಬೇಕು. 
ತಯಾರಿಕೆ: 70 ಕೆಜಿ ತವುಡಿಗೆ 200 ಗ್ರಾಂ ಡಿಬ್ಬರೆಕ್ಸ್‌ 500 ಗ್ರಾಂ ಸಕ್ಕರೆ 
ಅಥವಾ ಜೋನಿ ಬೆಲ್ಲ ಬೆರಸಿ 8-10 ಲೀಟರ್‌ ನೀರಿನಲ್ಲಿ ಕಲಸಿ ಎರಚಿದರೆ ಸಣ ಸಣ್ಣ 
ಉಂಡೆಗಳಾಗಿ ಬೀಳುವಂತೆ ಮಾಡಬೇಕು: 


4 ಗೆಂಬು ಮಶಕ 
ಡ್ಯಾಸಿನ್ಕೂರಲಿಿ ಸೆಸಿಡೊಬುಡಿ : ಡಿಪ್ಲೀರ 


ಇದು ಅಗಸೆ ಬೆಳೆಯ ತೀವ್ರ ಶತ್ಛ. ಹೂ ಮೊಗ್ಗುಗಳನ್ನು ನಾಶಮಾಡಿ, 
ಕಾಯಿಗಳಾಗುವುದನ್ನು ತಪ್ಪಿಸುತ್ತದೆ, 


ಆಂಧ್ರಪ್ರದೇಶ, ಬಿಹಾಂ”, ದಿಲ್ಲಿ, ಮಧ್ಯಪ್ರದೇಶ, ಸಂಜಾಬ", ಉತ್ತರ 
ಪ್ರದೇಶ, ಕರ್ನಾಟಕ ರಾಜ್ಯಗಳಲ್ಲಿ ಕಂಡಿದೆ. 


ಜೀವನ ಚರಿತ್ರೆ: ಇದೊಂದು ಸಣ್ಣ, ಕಿತ್ತಳೆ ಬಣ್ಣದ ಮಶಕ. ಒಂದು 
ಹೆಣ್ಣು, 60-100 ನೊಟ್ಟಿಗಳ ವರೆಗೆ ಎಳೆ ಹಸುರು ಮೊಗ್ಗು ಗಳ ಪುಷ್ಟ ಪಾತ್ರಗಳ 
ಮಡಿಕೆಯೊಳೆಗೆ, ಒಂಜೆೊಂದಾಗಿ, ಅಥವ 8-86 ಸಣ್ಣ ಗುಂಪುಗಳಾಗಿಡುತ್ತದೆ. 
ಹೊಸದಾಗಿಟ್ಟ ಮೃದು ;ಇರದರ್ಶಕ್ಕ 0,25 ಮಿಮಿ ಉದ್ದ, 0.77 ಮಿಮಿ 
ಅಗಲ್ಲ 1-2 ದಿನಗಳ್ಲಿ ಒಡೆದು, ಸಣ್ಣ ಮ್ಯಾಗಟ್‌ ಹೊರಕ್ಕೆ ಬರುತ್ತದೆ. ಅದು 
ಪಾರದರ್ಶಕ, ಹೊಟ್ಟಿಯ ಮೇಲೆ ಒಂದು ಹಳದಿ ಮಚ್ಚೆ. ಮೊಗ್ಗಿ ನೊಳಗಿನ 
ಅಂಗಾಂಶವನ್ನು ತಿನ್ನುತ್ತವೆ. 

4 ಹಂತಗಳಿವೆ, ಪೂರ್ತಿ ಬೆಳೆದ ಮ್ಯಾಗಟ್‌ ಕಡುಗೆಂಪು, 2 ಮಿನಿ ಉದ್ದೆ, 
0.5 ಮಿಮಿ. ಅಗಲ, 5-8 ದಿನಗಳಲ್ಲಿ ಪೂರ್ತಿ ಬೆಳೆಯುತ್ತದೆ. 

ಬೆಳೆದ ಮ್ಯಾಗಟ್‌, ಕೆಳಕ್ಕೆ ಬಿದ್ದು, ಮಣ್ಣಿನೊಳಗೆ, ಹತ್ತಿಗೂಡಿನಲ್ಲಿ 
ಕೋಶವಾಗುತ್ತದೆ. ಸಾಧಾರಣವಾಗಿ ಕೋಶದ ಕಾಲ 4-6 ದಿನಗಳು. 

ಜೀವನಚರಿತ್ರೆಯ ಕಾಲ ಫಬ್ರವರಿ-ಮಾರ್ಚನಲ್ಲಿ 14-22 ದಿನಗಳು. 
ವರ್ಷದಲ್ಲಿ ಹಲವು ಒಂದರ ಮೇಲೊಂದು ವಂಶಗಳು. 

ಮುಶಕಗಳು ಸೆಪ್ಟಂಬರ ನಿಂದ ಮಾರ್ಜ್‌ವರೆಗೂ ಇದ್ದರೂ, ನವಂಬರ್‌ 
ಜನವರಿಗಳಲ್ಲಿ ಹೆಚ್ಚು. 


ಅಗಸೆ 81 


ಹತೋಟಿ: 

1) ಪೆಟ್ರೊಮ್ಯಾಕ್ಸ್‌ ದೀಪಕ್ಕೆ ಮಶಕಗಳನ್ನು ಆಕರ್ಷಿಸಿ, ನೀರಿಗೆ ಬೀಳು 
ವಂತೆ ಮಾಡಬೇಕು. (ನೀರಿಗೆ ಸ್ವಲ್ಪ ಕಾಕಂಬಿಯನ್ನು ಬೆರಸಿದರೆ ಅವು ಹೆಚ್ಚು 
ಆಕರ್ಹಿಸಲ್ಪಡುತ್ತವೆ.) 


2) ಮೊಗ್ಗುಗಳು ಪ್ರಾರಂಭಿಸಿದಾಗ ಶೇಕಡಾ 0.1ರ ಡಿಪ್ಟಿರೆಕ್ಸ್‌ ಸಿಂಪರಿಸ 
ಬೇಕು. 


(ಅಗಸೆ ಕಾಯಿಗಳಿಗೆ ಆಗಾಗ *ಪ್ಪುತಲೆ ಕಂಬಳಿಹುಳು ಡೈಯತ್ರಿಸಿಯ 
ಒಬ್ಬಿಕ್ವ, ಸ್ರೊಡಿನಿಯ ಲಿಬ್ಬೂರ, ಕುಚ್ಚು ಕಂಬಳಿ ಹುಳು ಯೂಪ್ರಾ ಕ್ರಿಸ್‌ ಸಿಂಟಲಾನ್ಸ್‌, 
ಮತ್ತು ಹೀಲಿಯೋಥಧಿಸ್‌ ಆರ್ಮಿಜೆರ ಗಳು ಬಿದ್ದು, ತಿಂದು ನಷ್ಟಸಿಸುತ್ತನೆ.) 


6] 


7 ಸಾಸಿವೆ 


ಸಾಸಿವೆ ಬೀಜ ಸಂಬಾರಕ್ರೂ, ಎಣ್ಣೆ ತೆಗೆಯುವುದಕ್ಕೂ ಉಪಯೋಗ, 
ಭಾರತದಲ್ಲಿ, ಸಾರಿನ ವಗ್ಗ ರಣೆಗೆ ಸಾಸಿವೆ ಎಲ್ಲರ ಮನೆಗಳಲ್ಲೂ ಸಾಮಾನ್ಯ, 
ಸಾಸಿವೆ ಎಣ್ಣೆಯನ್ನು ಔಷಧಗಳ ತಯಾರಿಕೆಯಲ್ಲಿ ಅನೇಕ ನಿಧಗಳಲ್ಲಿ ಬಳಸುತ್ತಾರೆ. 
ಗಿಡಗಳು, ದನ, ಕುರಿಗಳಿಗೆ ಒಳ್ಳೆಯ ಮೇವು. ದಕ್ಷಿಣ ಭಾರತದಲ್ಲಿ ಬಹು ಮಟ್ಟಿಗೆ 
ಕರಿ ಸಾಸಿವೆ (ಬ್ರಾಸಿಕ ನೈಗ್ರ)ಬೆಳೆಯುತ್ತಾರೆ. ಹೆಲನೆಡೆಗಳಲ್ಲಿ ಹಲವು ಬಗೆ ಸಾಸಿವೆ 
ಯನ್ನು ಬೆಳೆಯುತ್ತಾರೆ, ಉತ್ತರ ಭಾರತದಲ್ಲಿ ಬಿಳಿ ಸಾಸಿವೆ "ಸಾರ್ಸನ್‌', ರೇಪ್‌, 
ಕಾಲ್ಸ ಶಿ, ಟೋರಿಯ್ಯ ಟರನಿರ ಇತ್ಯಾದಿ ಬಳಕೆಯಲ್ಲಿವೆ. ಸಾಸಿವೆ 
(ಬ್ರಾಸಿಕ ಜನ್ಸಿಯ) ಸಾಮಾನ್ಯವಾಗಿ ಕೈಗೂ, ರೇಪ್‌ (ಬ್ರಾಸಿಕ ಕ್ಯಾಂಪೆಸ್ಟ್ರಿಸ೯) 
ಸಾರ್ಸನ” ಮತ್ತು ಟೋರಿಯಕ್ಕೂ, ಎರುಕ ಸಟ್ಕಿನ ಟರಮಿರಕ್ಕೂ ಸಂಬಂಧಿಸುತ್ತದೆ. 


ಇದೊಂದು ಅಕೃಡಿ ಬೆಳೆ ಕರ್ನಾಟಕದಲ್ಲಿ ರಾಗಿಯ ಜತೆಯಲ್ಲಿ ಬೆಳೆಯು 
ತ್ತಾರೆ, ಬೆಳೆಯುವ ಕಾಲ, ಜುಬ್ಛೆ-ನವಂಬಂ; ಮಳೆಯ ಸಹಾಯದಿಂದ 
ಬೆಳೆಯುತ್ತದೆ, ಬಿತ್ತನೆ ಮಾಡಿದ 45 ದಿನಗಳೂ ಹೊವುಗಳು ಬಂದು, ಇನ್ನೊಂದು 
ತಿಂಗಳಲ್ಲಿ ಕಾಯಿಗಳನ್ನು (ಕೇಳುತ್ತಾರೆ) ಕೊಯ್ಯುತ್ತಾರೆ. ನವಂಬರ್‌ವರೆಗೂ 
ಕೊಯ್ಯ್ಯತ್ತಿದ್ದು, ಗಿಡಗಳನ್ನು ಒಣಗಿಸಿ, ಕಣದಲ್ಲಿ ಬಡಿದು, ಬೀಜಗಳನ್ನು ಸಂಗ್ರಹಿ 
ಸುತ್ತಾರೆ, 


ಸಾಸಿನೆ ಕ್ರೂಸಿಪುಸ್ಟಿ ಕುಲ, ತರಕಾರಿಗಳ ಜತೆಯಲ್ಲಿ ಇದರ ಕೀಟಗಳ 
ವಿಷಯವನ್ನು ತಿಳಿಸಿದೆ. ಎಣ್ಣೆ ಬೀಜಗಳ ಜತೆಗೂ ಇದು ಸೇರಿರುವುದರಿಂದ, ಇದಕ್ಕೆ 
ಬೀಳುವ ಕೆಲವು ಸಾಮಾನ್ಯ ಕೀಟಗಳ ಬಗೆ ತಿಳಿಸಿದೆ. ಸಮಗ್ರ ಹತೋಟ ಇತ್ಯಾದಿ 
ಗಳನ್ನು ಪ್ರತ್ಯೇಕವಾಗಿ ಕೊಟ್ಟಿಲ್ಲ. 


ಸಾಸಿವೆ ಬೆಳೆ ಕೀಟಿಗಳ ಜೀವನಚರಿತ್ರೆ 


1 ಸಾಸಿವೆ ಗರಗಸ (ಕೆರಗಸ) ಹುಳು (ನುಸ್ಪರ್ಡ್‌ ಸಾಫ್ಟ್ವೈ) 

(ಎಥಾಲಿಯ ಪ್ರಾಕ್ಸಿಮ) ಟಿಂಧ್ರಿಡಿನಿಡಿ : ಹೈಮೆನಾಫ್ಟಿರ 

ಮಸ್ಟರ್ಡ್‌, ಕೇಪ್‌, ಸಾರ್ಸನ್‌, ರೈ, ಟೋರಿಯ, ಟಿರಮಿರ, ಇತರ 
ಕ್ರೂಸಿ ಪುಪ್ಟಿಗಳಾದ ಮೂಲಂಗಿ, ಟರ್ನಿಪ್‌, ಕೋಸು, ಹೊಕೋಸು, ಬೀಟ್‌ 


ಸಾಸಿವೆ 83 


ರೂಟ್‌ ಇತ್ಯಾದಿಗಳಿಗೆಲ್ಲ ಬೀಳುವ ಮುಖ್ಯ ಕೇ, ದೇಶದಲ್ಲೆ 


ಗಳು ಎಲೆ ಮತ್ತು ಉಳದ ಚಿಗುರು ಭಾಗಗಳನ್ನು ತಿನ್ನುತ್ತನೆ; ಮೊದಲು ಎಲೆಗಳ 
ಮೇಲೆ ರಂಭ್ರಗಳನ್ನು ಕಡಿದು, ಆನೋಲೆ ಪೂರ್ತಿ ತಿ ತಿನ್ನು ತ್ತನೆ. 


ಜೀವನ ಚರಿತ್ರೆ : : ಪ್ರಾ ಯದ ಕೇಟಿ ಒಂಡು ಮೃದು ಮಸುಕು ಮತು 


ಕೆಂಪಾದ ಖನಿಜ; ಜೇನು ed ಸ್ವಲ್ಪ ದಪ್ಪ. ಹೆಣ್ಣು, ಮೊಟ್ಟಿ ಗಳನ್ನು 
ಎಲೆಯ ಅಂಚನ್ನು ಸೀಳಿ, ಅಂಗಾಂಕಡೊಳೆಗೆ ಒಂಸೊಂದಾಗಿಡುತ್ತನೆ. ಒಂದ್ದು 
ಹೆಣ್ಣು 16-144, ಸರಾಸರಿ 35, ಮೊಟ್ಟಿಗಸನರೆಗೂ ಕಡೆಬಲ್ಲದು, ಹವಾಮಾನ 


ವನ್ನನುಸರಿಸಿ, ಮೊಟ್ಟಗಳು 5 5-37 ದಿನಗಳಲ್ಲ ಒದೆನು ಹೆಳಸುಣಿ ನರೆಹುಳುಗಳಳಿ 
ಬರುತ್ತವೆ, ಅವು ವರ್ಶುಳ, 2 ಮಿಮಿ ಉದ್ದ: ನೆಳಿಯುತ್ತ ಕಪ್ಪು, ಪೂರ್ತಿ ಬೆಳೆ 
ದಾಗ ಹಸುರು ಮಿಶ್ರಿತ ಕಪ್ಪು; 15-18 ನಿಮಿ ಉದ್ದ; ಲೆಸನಿಡಾನ್ಸಿರ ದ 
ಕ್ಯಾಟರ್‌ ನಿಲ್ಲಂ”ನ 3 ಕಾಣುತ್ತದೆ; ನ್ಯತ್ಯಾಸನೇನೆಂದರ್ರಿ ಇದನ್ನ ೫ ಜತೆ ಹುಸಿ 
ಕಾಲುಗಳು (ಲೆಪಿಡಾಪ್ರೀಂದ ಕ್ಯಾಟಿರ್‌ ಹಿಲ್ಲರ್‌ಗಳಿಗೆ . ಜತೆ ಹೊನಿಕಾಟುಗಳಿಗಿಂತ 
ಹೆಚ್ಚಿಲ್ಲ). ಮುಟ್ಟಿದರೆ ಕೆಳಕ್ಕೆ ಬಿದ್ದು ಸತ್ತಂತೆ ನಓಸುತ್ತನೆ. 7-33 ದಿನಗಳಲ್ಲಿ 
ಪೂರ್ತಿ ಬೆಳೆಯುತ್ತವೆ. 





ಚಿತ್ರ 9.16 ಸಾಸಿನೆ ಗರಗಸ ಕಾಳು (ಎರಾ ಬಿ 
1) ಕಾಜ ಕುಣ್ಣರ್‌ 21 
ಬೆಳೆದ ಹುಳು ಕೋಶವಾಗುವ ವಣಿನ್ನೆ ೪ 
ತ್ತದೆ. ಅದರೊಳಗೆ ಕೋಶ. ಗೂಡುಗಳು ಗಿಡಗಳ ತೆ ನ ನ 
ಮೇಲೆ ; ಆಗ ಗೂಡುಗಳ ಹೊರಭಾಗದಲ್ಲಿ ಮಣ್ಣಿನ ಕಣಗಳು ಮೆತ್ತಿರುತ್ತವೆ. 
ಗೂಡಿನೊಳಗೆ ಹುಳು ಬೆಳೆದು ಕೋಶವಾಗುನ್ರುದ ರಿಂದ ಕಾಲದಲ್ಲಿ ಬಹಳ ವ್ಯತ್ಯಾಸ, 
9 ದಿನಗಳಿಂದ 14 ತಿಂಗಳು. 


84 ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟ 


ಸುಮಾರು 10 ವಂಶಗಳು, ಹವಾಗುಣದ ಮೇಲೆ, ಒಂದರ ಮೇಲೊಂದು. 
ಬಂಗಾಳ, ಬಿಹಾರ್‌, ಪಂಜಾಬ್‌, ಉತ್ತರ ಪ್ರದೇಶಗಳಲ್ಲಿ ಆಕ್ಟೊ ಬರ್‌ - 
ಮಾರ್ಜ್‌ವರೆಗೂ; ಮಹಾರಾಷ್ಟ್ರ ದಲ್ಲಿ ಜೂನ" - ಜುಲೈಗಳಿಂದ ಆಗಸ್ಟ್‌ ಸತ ೦ಬರ್‌ 
ವಕೆಗೂ ಆಸ್ಸಾಂ, ಮಧ್ಯ ಪ್ರ ದೇಶಗಳಲ್ಲಿ ನವಂಬರಿದಿಂದ ಜನವರನರೊ; "ದಕ್ಕಿ [5 
ಭಾರತದಲ್ಲಿ ಸವಂಬರಿನಿಂಬ ಫಟ ವರಿನರೆಗೂ ಈ ಕೀಟಿ ಕಾಣಿಸುತ್ತದೆ. 


ಹತೋಟಿ: 

1) ತಾಕುಗಳನ್ನು ಉತ್ತು ಕೋಶಗಳನ್ನು ನಾಶಮಾಡಬೇಕು. 

11) ಶೇಕಡಾ 0.1ರ ಫೋಲಿಫ್ಛಯಾನ್‌ ಅಥವಾ ಮ್ಯಾಲಥೈಯಾನ್‌, 
ಅಥವಾ ಪೈರಿತ್ರಮ್‌ ವಸ್ತುಗಳನ್ನು ಸಿಂಪರಿಸಬೇಕು. 

111) ಹಿತ್ರಲುಗಳಲ್ಲಿ, ಸಣ್ಣ ತಾಕುಗಳಲ್ಲಿ ಹುಳುಗಳನ್ನು ಕೈಯಿಂದ ಆರಿಸಿ 
ನಾಶಮಾಡಬೇಕು 


2 ಸಸ್ಯಹೇನು 
ಅಿಪೇಫಿಸ್‌ ಎರಿಸೈಮಿ (ರ್ವೊಸಪಾಲೊಸೈ ಫಮ್‌ ಸೊಡೊಬ್ರಾಸಿಕಿ) 
ಏಫಿಡಿಡಿ : ಹೊಮಾಬ್ಬರ 


ಸಾಸಿವೆಯ ಮೇಲೆ ಹಲವು ಬಗೆ ಹೇನುಗಳಿರುತ್ತವೆ. ಏಫಿಸ್‌ ಕ್ರ್ಯಾಕ್ಕಿವೋರ; 
ಲಾಂಗ್ವಿಂಗ್ಹಿಸ್‌ ಸೆಕ್ಳಾರೈ, ಖಫಿಸ್‌ ಮಾಲ್ವಿ, ಮೈಜಸ್‌ ಪರ್ಸಿಕಿ ಇವುಗಳಲ್ಲಿ ಮುಖ್ಯ. ಹವ 
ತಂಪಾದಕ್ಕೆ ಸಸ್ಯ ಹೇನುಗಳು ಅಸಂಖ್ಯಾತವಾಗುತ್ತವೆ. 


ಲಿ. ಎರಿಸೈಮಿ ದಕ್ಟ್ರಿಣ ಭಾರತದಲ್ಲಿ ಸಾಸಿವೆಯ ಮಲೆ ಸಾಸನಾನ್ಯ. ಉತ್ತರ 
ಪ್ರದೇಶದಲ್ಲಿ ನಾಶಕರ, ಸಾಸಿನೆ, ಸಾರ್ಸನ್‌, ಟೋರಿಯ, ಟರಮೀರ, ಮತ್ತು 
ಇತರ ಕ್ರೂಸಿ ಪುಷ್ಟಿ ಸಸ್ಯಗಳ ಮೇಲೆ, ದೇಶದಲ್ಲಿಲ್ಲ ಇದೆ. ಹೇನುಗಳು ಎಲ್ಲ ಹಂತ 
ಗಳಲ್ಲೂ ಗಿಡಗಳ ರಸವನ್ನು ಹೀರಿ ನಿತ್ರಾಣ ಮಾಡುತ್ತವೆ. ಹೇನುಗಳು ಎಲೆ, 
ಚಿಗುರು, ಹೊ ಗೊಂಚಲುಗಳ ಮೇಲೆ ತುಂಬಿರುತ್ತವೆ. ಬಿಹಾರ”, ಪಂಜಾಬ್‌, 
4 ನ, ಉತ್ತರ ಪ್ರದೇಶದಲ್ಲಿ ಮುಖ್ಯ ನೀಡೆ, ಗುಡ್ಡಪ್ರದೇಶಗಳಲ್ಲಿ ಹೇನುಗಳ ಕಾಟಿ 
3೬ ಎ ಕ್ರೂಸಿ ಪುಷ್ಟಿ ಬೀಜಗಳ ಉತ್ಪತ್ತಿ ಕುಂಠಿತವಾಗುತ್ತದೆ. ಎಲೆಗಳು ಮುದುರಿ, 
ಬೆಳವಣಿಗೆ ಕುಗ್ಗಿ, ಕಡೆಗೆ ಗಿಡಗಳು ಬಾಡಿ ಒಣಗುತ್ತವೆ. ಆವು ಸಿಹಿ ಅಂಟನ್ನು 
ವಿಸರ್ಜಿಸುವುದರಿಂದ, ಇರುವೆಗಳು ಅದನ್ನು ತಿನ್ನಲು ತುಂಬಿರುತ್ತವೆ; ಆದರ ಮೇಲೆ 
ಕಪ್ಪು ಬೂಷ್ಟು ಬೆಳೆಯುತ್ತದೆ. ಮೈ, ಪರ್ಸಿಕಿ ಮತ್ತಿತರ ಸಸ್ಯ ಹೇನುಗಳ ಜತೆ 
ಯಲ್ಲಿರುತ್ತವೆ. 


ಸಾಸಿವೆ 85 


ಜೀವನ ಚರಿತ್ರೆ : ಹೇನು ಹಸುರು, ನರೆಹಸುರಿನಿಂದ ಹಸುರುವಿತ್ರಿತು 
ಹಳದಿಯವರೆಗೂ ಬಣ್ಣ ವ್ಯತ್ಯಾಸ. ಮಧ್ಯೆ ಹೊಟ್ಟಿ ಯು ಪಕ್ಪಗಳಲ್ಲಿ ಮುದ್ರೆ Fre 
ದಂತೆ ನೇರವಾದ ಸಾಲುಗಳು. ಮಯಣದ ರ ನಸು ಬೂದು, ಮೋಟು 
ಆದರೆ ಶಂಕುವಿನಾಕಾರದ ಬಾಲಕ್ಕಿಂತ ಉದ್ದ ಗಾತ್ರದಲ್ಲಿ ಸಣ್ಣ. 2.5 ಮಿಮಿ 
ಉದ್ದ 
ಬ 


ಕಿಕೆಗಳಿಲ್ಲದ. ಜರಾಯುಜ ಹೆಣ್ಣು ಅಗಲ, ಬುಗುರಿಯಾಕಾರ. ಕೇವಲ 
ಕೂದಲುಗಳು. ಆಲಿವ್‌ ಹಸುರು; ಪಕ್ಕ ಮಬ್ಬು. ಮೇಲ್ಲಡೆ ಜಾಲರ. ಕುಡಿ 
ಮೀಶೆ. ಶರೀರಕ್ಕಿಂತ ಮೋಟುಮೂತಿ ಎರಡನೆ ಕಟಿಗಳನ್ನು ಸಿಲುಕುತ್ತದೆ,ಸೈಸಂಕುಲೈ 
ಸೂಕ್ಷ್ಮ! ವಾಗಿ ಅಳವಟ್ಟಿ ರುತ್ತ ದೆ; ತುದಿಯ ಕಡೆ ಸ್ವ ಲ್ಸ ದಪ್ಪ. 


ರೆಕ್ಕೈಗಳಿರುವ ಹೆಣ್ಣು ಬಹು ಸಣ್ಣ, ಹಳದಿಹಸುರು ಕಾರ್ನಿಕಲ್‌ ಗಳು ಕೆಲವಕೆ 
ರಿಕ್ಸೆಗಳು ಶುಭ್ರ ಜರಾಯುಜ್ಕ ಅನಿಶೇಚಕ ಜನನ.ವಸಂತ ಮತ್ತು ಬೇಸಿಗೆ ಸಂತಾನ 
ವೆಲ್ಲ ಹೆಣ್ಣುಗಳು. ಮರಿಗಳು ರಸಹೀರಿ, ಬೇಗ ಬೆಳೆದು, ರದಿ ವಂಶಕ್ಕೆ ದಾರಿ 


ಮಾಡುತ್ತವೆ. 4 ಹೆಂತಗಳಿವೆ. 10-14 ದಿನಗಳಲ್ಲಿ ಪೂರ್ತಿ ಬೆಳೆದು ಅಸಂಖ್ಯಾತ 
ವಾಗುತ್ತವೆ. 


ಜೀವನ ಚರಿತ್ರೆ ಹವಾಗುಣದ ಮೇಲೆ 7-10 ದಿನಗಳಲ್ಲೂ ಪೂರಯಿಸ 
ಬಹುದು. 


ಹೇನು ನವಂಬರಿನಲ್ಲಿ ಪ ಪ್ರಾರಂಭಿಸಿ, ಮಾರ್ಚ್‌ವಿಪ್ರಿ ಲ್‌ ವರೆಗೂ ಇರುತ್ತೆ ದೆ, 
ಏನರ ಕೊನೆ ಅಥವಾ ಮಾರ್ಚ್‌ ಪ್ರಾರಂಭದಲ್ಲಿ ರೆಕ್ಕೆ ಗಳುಳ್ಳ ಹೇನುಗಳು ಕಾಣು 
ತ್ತವೆ: ಮೋಡ, ತನುವುಹವವಿದ್ದಲ್ಲಿ ನೀಡೆ ಸಾಂಕ್ರಾ ಗ ಡೆ. 


ಫೆ 


ಈ ಹೇನನ್ನು ಇತರ ಬಗೆ ಹೇನುಗಳಿಂದ ಸುಲಭವಾಗಿ ಪ್ರತ್ಯೇಕಿಸಬಹುದು. 
ಮೇಲೆ ತಿಳಿಸಿದ ಗುರುತುಗಳಿಂದ ರೆಕ್ಸೈಗಳಿಲ್ಲದ ಮೈ ಜಸ್‌ ಪರ್ಸಿಕಿ ಯಿಂದ ಪ್ರತ್ಯೇಕಿಸ 
ಬಹುದು. ರೆಕ್ರೈ ಗಳುಳ್ಳ ಲಿರಿಸೈ ಖಿ ಯನ್ನು ಕ್ರೈ ಗಳ್ಳಳ್ಳ ಮೈ. ಪರ್ಸಿಕಿ ಯಿಂದ, 111, 
1% ಮತ್ತು pe ಕ್ಯ ಜಾ ಗ ಬನ | ದ್ವಿತೀಯ ಗೆ ಕ್ರಿನೇರಿಯ 
ಗಳಿಂದ ಮತ್ತು ಮಧ್ಯ ಹೊಟ್ಟೆ ಯ ಮೇಲ್ಲಡೆ, ಬಣ್ಣ i ಇಲ್ಲದಿರುವುದರಿಂದ 
ಪ್ರತ್ಯೇಕಿಸಬಹುದು. ಮೈ, LER ಕುಡಿಮೀಶೆ 11! ಸಂಧಿಯ ಮೇಲೆ ಮಾತ್ರ 
ದ್ವಿತೀಯ ಕ್ಹಿನೇರಿಯಗಳಿವೆ. 


96 ಎಣ್ಣೆ ಬೀಜ (ಕಾಳು;ಗೆಳೆ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟ 
3 ನೈೊಜಸ್‌ ಸಿಕ ಏಧಿಡಿಡಿ : ಹೊಮಾನ್ಟಿರ, . 


ಆಸರೆ ಸಸ; ಆಲೂಗಡ್ಡೆ, ಬದನೆ, ಮೂಲಂಗಿ, ಕೋಸು, ಹೊಕೋಸು, 
ಟರ್ನಿಪ್‌, ಸಾಸಿವೆ, ಗೆಣಸು, ಹೊಗೆಸೊಪ್ಪು, ಟೊಮೇಟೊ, ಕೊತ್ತಂಬರಿ, ಎಳ್ಳು, 
ಉನ್ಸುತ್ತಿ, ಬಿಂದಿಗೆ ಹುಚ್ಚು ಚಕ್ಕೋತ. ವಿಶ್ವವ್ಯಾಪಿ; ಸರ್ವಭಕ್ಷಕ; `ನಾಶಕರ, ನಂಜು 
ರೋಗವನ್ನು ಹರಡುತ್ತದೆ. ಚಳಿ ಗಾಲ ಮತ್ತು ಬೇಸಿಗೆ ಮೊದಲಲ್ಲಿ ಸಾಮಾನ್ಯವಾ 


ಗಿದ್ದು, ಕ್ರೂ ಸಿಪುಷ್ಟಿ ಮಠ: ನಿಣಲನೇಸಿ ಕುಲಗಳ ಸ ಸನ್ಯಗಳಿಗೆ ಬೀಳುತ್ತವೆ. ಹೊಗೆ 
ನೂಪ್ಪಿನ ಪೀಡೆ 


ಜೀವನ ಚೆರಿತ್ರೆ: ಹೇನು ಹೆಸುರು, ಆದರೂ ನಸುಬೂದು ಅಥವಾ ಕಡು 
ನವೆ ಮುಖದ ಪಕ್ಕದ ಉಬ್ಬು ಗಳು ಪ್ರಧಾನ, ಗುಂಡು, 
ಹಿತ ಹೆಃ ನುಗಳೆ ಕುಡಿನೀಕೆಗಳ ಮೇಲೆ ದಿ ತೀಯ 
ರ್ರೈನೇರಿಯಗಳಿಲ್ಲ ನ್ಯ ಹಸುರು, ಆಗಾಗ ಕಡುಗೆಂಪು. ಸೈಪಂಕುಲೈ ಜು 
ತುದಿ ಮಸಕು. ಬಾಲ ಹಸರು, 


ಪಕ ಗಳಲ ಪ್ರಗಳಲಿ ||! ಶುಂಡಿನ ಮೇಲೆ ಮಾತ, ಇವೆ, ಎರಡರಲೂ 
ವಸಿ 4 ಈ fy ಸ) ಗಾ 
"ಸ್ಸ ಸಂಕುಲೈ' ತನಿಯ ಕಡೆ ದಪ್ಪ. ರಿಕ್ಕೆ ಹೇನುಗಳ ಹೊಟ್ಟಿ ಮಧ್ಯೆ ಮೇಲ್ಲಡೆ 
ಕಪ್ಪು ಗಡಿ ಮಚ್ಚಿ ಇನಿ. ವ್ಯಮೇಲೆ ಮೊಂಡು ಕೂದಲು; ತಲೆ ಎದೆ ಕಪ್ಪು; 
ಹೊಟ್ಟಿ ನಸೈಹಸುರು, 


ಡಿ ನಿಫಿಸ್‌ ಕ್ಕಾಸ್ತಿ ಮೋರ (೫. ಲೇಬರ್ನಿ, ಏ. ಮೆಡಿಕ್ಕಾಚಿನಿಸ್‌) 
ವಿಸಿಡಿಡಿ : ಹೊಮಾಸ್ಟಿರ 


ಆಸರೆ ಸಸ್ಯ : ಆನಿ, ಹಲಸಂದಿ, ತೊಗರಿ, ಶೇಂಗಾ ಕಡಲೆ, ಹೆಸರು, 
ಎಳ್ಳು ನತ್ತು ಕಕ್ಟೆ ಒಗೆಗಳು, ಗ್ಲೈರಿಸಿಡಿಯ ಇತ್ಯಾದಿ. ವಿಶ್ವವ್ಯಾಪಿ 


ಸೇಪನ ಚರಿತ್ರೆ ಹೇನುಗಳು ಹೊಳೆಯುವ ಕಪ್ಪು ಅಥವಾ ಬೂದು 
, ನಾಶಕರ, ಬೆಳೆಪೂರ್ತಿ ನಾಶವಾಗುತ್ತದೆ. ಜುಲೈ ಥಿಂದ ಫೆಬ್ರವರಿ 


ರಕ ಇಲ್ಲದೆ ಜರಾಯುಜ ಹೆಣ್ಣು; ಹೊಟ್ಟ ಮೇಲ್ಲಡೆ ಜಾಲರ ಮತ್ತು ಕಪ್ಪು 
ಬಣ್ಣ. ಕಡಿ (೨, 11 ಮುತ್ತು ೪। ತುಂಡುಗಳು ಕಪ್ಪು; ಉಳಿದವು ಬಿಳಿಚು. 
ಈ ತ ಕೇವಲ 3ನೆ ಜತೆ ಕಓೆಗಳನ್ನು ಸಿಲುಕುತ್ತದೆ 

ಡೆ pad 


ಸಾನಿವೆ 87 


ರಿಕ್ಕೈ ಇರುವ ಜರಾಯುಜ ಹೆಣ್ಣು; ಕುಡಿಮೀಶೆ ಕಪ್ಪು. ಹೊಟ್ಟಿ ತೆಳ್ಕು 
ಹಸುರು. ಇುಡಿಮೀಶೆಯ 111 ತುಂಡಿನ ಮೇಲೆ 4-7 ಕ್ರೈನೇರಿಯ, ಉಳಿದಂತೆ, 
ರೆಕ್ಸೈ ಇಲ್ಲದ ಹೆಣ್ಣಿನ್ನು ಹೋಲುತ್ತದೆ, 

ಶೇಂಗಾದ "ಕೊಸೆಟ್‌' ನಂಜು ರೋಗವನ್ನು ಹರಡುತ್ತದೆ. 


ನ ಲಾಂಗ್ವಿಂಗ್ವಿಸ್‌ ಸೆಕ್ಕ್ಯಾರೈ ಏಫಿಡಿಡಿ : ಹೊಮಾಸ್ಟಿರ 


ಹಳದಿನಿಶ್ರಿತ ಬಿಳಿಹೇನು; ಸೈಸಂಕುಲೈ ಮೋಟ್ಯುರೆಕೈ ಹೇನುಗಳ ಹೊಟ್ಟಿಯ 
ಮೇಲೆ ಅಡ್ಡ ಸಟ್ಟಿಗಳ ಮಾದರಿ ಗುರುತು, 

ಹೇನುಗಳು ಎಲೆಗಳ ಕೆಳಗೆ ರಸವನ್ನು ಹೀರುತ್ತವೆ. ಆಗಾಗ್ಗೆ ಕೆಲವು ಕಡೆ 
ಗಳಲ್ಲಿ ಕಾಣಿಸುತ್ತದೆ. ಮಳೆಗಾಲದಲ್ಲಿ ಸಾಮಾನ್ಯ. 

ಈ ಹೇನು ಏಫಿಸ್‌ ಪಂಗಡಕ್ಕೆ ಸೇರಿದಂತೆ ಕಾಣುತ್ತದೆ; ಆದರೂ, ಅದರಿಂದ, 
ಹೊಟ್ಟಿ ೪11ನೆ ಸಂಧಿಯ ಪಕ್ಕದ ಗಂತಿಗಳೆ ಸ್ಥಾನದಿಂದ ಪ್ರತ್ಯೇಕಿಸಬಹುದು. 

ಲಾಂಗ್ವಿಂಗ್ಲಿಸ್‌ ಸೇರಿರುವ ಉಪತಂಡ ರ್ಡೊಸಾಲೊಸಿಫೈ ನದಲ್ಲಿ ಹೊಟ್ಟಿ 11ನೆ 
ಸಂಧಿಯ ಪಕ್ಕದ ಗಂತಿಗಳು, ಶ್ತಾಸರಂಧ್ರಗಳ ಮೇಲ್ಗಡೆ ಅಥವಾ ಹಿಂಭಾಗದಲ್ಲಿವೆ. 
ಏಫಿಸ್‌ ಸೇರಿರುವ ಏಥಿಡೈನ ಉಪತಂಡದಲ್ಲಿ ಹೊಟ್ಟಿ ೪11ನೆ ಸಂಧಿಯ ಪಕ್ಕದ ಗಂತಿ 
ಗಳು ಶ್ವಾಸರಂಧ್ರಗಳ ಕೆಳಗೆ ಓರೆಯಾಗಿನೆ. 


ಹತೋಟಿ : 


1) ಆಸರೆ ಸಸ್ಯಗಳನ್ನು ನಾಶಮಾಡಬೇಕು ; ಇಲ್ಲದಿದ್ದರೆ ಅವುಗಳ ಮೇಲೂ 
ಹೇನುಗಳನ್ನು ಹತೋಟಗೊಳಿಸಬೇಕು. 


2) ಸ್ವಾಭಾವಿಕ ಶತೃಗಳಿಂದಲೂ ಹತೋಟಿಯಾಗುತ್ತಡೆ. ಹಲವು 
ಬ್ರೇಕೊನಿಡ್‌ ಪರೋಪಜೀವಿ ಕಣಜಗಳು ಪರಭಕ್ಷಕಗಳಾದ ಗುಲಗಂಜಿ ಹುಳುಗಳು, 
ಸಿರ್ಥಿಡ್‌ ನೊಣಗಳು, ಕ್ರೈಸೋನಿರ್ಡ ಗಳ್ಳು ಮತ್ತು ಹೆಮಿರೋಬಿಡ್‌ ಗಳು ಹೇನು 
ಗಳನ್ನು ಹತೋಟಗೊಳಿಸುತ್ತನೆ. ಇವು ಹೆಚ್ಚಿ ಗಿದ್ದಕೆ ಕೀಟನಾಶಕವನ್ನು ಉಪ 
ಯೋಗಿಸಬಾರದು. 


3) ಶೇಕಡಾ 0-025 ಪ್ಯಾರಥ ಯಾನ್‌ ಅಥವಾ 0೦:1ರ ಫೋಲಿಶ್ಟೈ ಯಾನ್‌ 
ಅಥವಾ ಶೇಕಡಾ 0.05ರ ನಿಕೋಟನ್‌ ಸಲ್ಫೇಟ್‌ ಸಿಂಪರಿಸಬೇಕು, 


98 ವಿಣ್ಣೆ ಬೀಜ (ಕಾಸು)ಗಳ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟ 
6 ಬಣ ಹಚೆದತಿಗಣೆ 
te ಕ 


ಜಗ್ರುಡ ಕ್ರೂಸಿಫೆರೇರಃರ್‌ ಬೆಂಟಟೂಮಿಡಿ : ಹೆಬಿಟ್ಟಿರ 
ತಿಗಣೆಗಳು ಎಲ್ಲಾ ಹಂತಗಳಲ್ಲೂ ಸಾಸಿವೆ ಮತ್ತು ಇತರ ಕ್ರೂಸಿಪುಸ್ಟಿ ಸಸ್ಯ 
ಗಳಿಗೆ ಆಗಾಗ ಬಿದ್ದು ಸನ್ನ ಹೀರಿ ವಿಳವಣಿಗೆಯನ್ನು, ಕುಗ್ಗಿ ಸಿ, ನಿತ್ರಾಣಮಾಡಿ 
ನಷ್ಟಪಡಿಸುತ್ತನೆ. “ಲವು ವರ್ಷಗಳಲ್ಲಿ ಅಸಂಖ್ಯಾತವಾಗಿ ಸಾಂಕ್ರಾಮಿಕವಾಗು 
ತ್ರವಿ. ಬೀಜಗಳ ಇಳುವರಿ, ದರ್ಜೆ ಕೀಳಾಗುತ್ತವೆ. ಚೇಳುಕೊಂಡಿ ಇಡ, ಸಾಸಿವೆ 
ತಾಕುಗಳಲ್ಲಿ ವಿಶೇಷವಾಗಿ ಬೆಳೆಯುವ ಕಳೆ. ಅದು ಬೇರೆ ಕೆಲವು ಆಲಂಕಾರದ 
ಗಿಡೆಗಳೆ ಮೇಲೂ ಹೆಚ್ಚುತ್ತವೆ. 


ಜೀನನ ಚರಿತ್ರೆ ; ಪ್ರಾಯದ ತಿಗಣೆ ಸಣ್ಣ, ಮಿಶ್ರಿತಬೂದು, ಕೆಂಫುಬೂದು 
ಗುರುತುಗಳಿವೆ, 

ಹುಟ್ಟಿದ 2-6 ದಿನಗಳ ನಂತರ ಗಂಡು ಹೆಣ್ಣು ಸಂಪರ್ಕ ಹೊಂದಿ, ಹೆಣ್ಣು 
ಮೊಟ್ಟಿಗಳನ್ನಿಡಲು ಪ್ರಾರಂಭಿಸುತ್ತದೆ. 

ಮೊಟ್ಟೆಗಳು ಒಂದೊಂದೇ ಅಥವಾ ಒಂದು ಡಜನ್‌" ಅಥವಾ ಹೆಚ್ಚಿನ 
ಗುಂಪು; ಸಡಿಲವಾದ ಮಣ್ಣಿ ನೊಳಗೆ 0.5 ಮಿಮಿ ಆಳದಲ್ಲಿ; ಅಗಾಗ ಎಲೈ, ಕಾಂಡ, 
ಹೂಗೊಂಚಲುಗಳಿಗೂ ಅಂಟಿಣತ್ತನೆ. ಒಂದು ತಿಗಣೆ ಸರಾಸರಿ, ಪ್ರತಿನಿತ್ಯ 15-20 
ಮೊಟ್ಟಿಗಳ ಪ್ರಕಾರ, ಒಟ್ಟು ಸುಮಾರು 230 ನೊಟ್ಟಗಳನ್ನಿಡುತ್ತದೆ. 

ನೊಬ್ಬ ಗಳು ಮೊದಲು ನಸುಹಳದಿ, ಅಮೇಲೆ ಇಡುಗೆಂಭ್ರ ; ಗೋಳಸಾರ, 
1-0 ಮಿಮಿ ಉದ್ದ. 2-ರಿ ದಿನಗಳಲ್ಲಿ ಒಡೆಯುತ್ತವೆ. 

ಸಣ್ಣ ತಿಗಣೆಮರಿಗಳು ಹೊಳಪು, ಕಿತ್ತಳೆ ಬಣ್ಣ, ಕಣ್ಣುಗಳು ಹೊಳಪುಕೆಂಪು, 
3.3, ವಾರಗಳಲ್ಲಿ 5 ಹಂತಗಳಲ್ಲಿ ಪೂರ್ತಿ ಬೆಳೆಯುತ್ತವೆ, ಗಂಡುಗಳು ಹೆಚ್ಚು ಕಾಲ 
(18 ದಿನಗಳ), ಹೆಣ್ಣುಗಳು 16 ದಿನಗಳು ಬದುಕಿರುತ್ತವೆ, 

ಹೊಲಗಳಲ್ಲಿ ಅನು ಅಕ್ಟೋಬರ” ನಲ್ಲಿ ಕಂಡು, ಮಾರ್ಚ್‌ ನಂತರ ಕಡಮೆಯಾ 
ಗುತ್ತವೆ, ಬೇಸಿಗೆಯಲ್ಲಿ ಕೆಲವು ತಂಪಾದ ಕಡೆ, ಕಾಲುನೆಗಳ ಪಕ್ಕದ ಬಿರುಕುಗಳ 
ಲ್ಲಿದ್ದು ಉಳಿಯುತ್ತವೆ. 


ಹತೋಟಿ ; 

1) ಶೇಕಡಾ 2 0 ಪ್ಯಾರಥೈಯಾನ" ಅಥವಾ ಶೇಕಡಾ 5.0ರ ಬಿಎಚ್‌ಸಿ 
ಪುಡಿಯನ್ನು ಧೂಳಿಸಬೇಕು ಅಥವಾ ಶೇಕಡಾ 0-1ರ ಫೋಲಿಥೈಯಾನ” ಅಥವಾ 
ಮ್ಯಾಲಥೈಯಾನ್‌ ಓಂಪರಿಸಬೇಕು. 


ಸಾಸಿವೆ 89 


2) ಆಸರೆ ಕಳೆಗಿಡಗಳನ್ನು ನಾಕಮಾಡಟೇಕು. 


7 ಕೋಸಿನ ಚಿಟ್ಟೆ 


ಸೈರಿಸ್‌ ಬ್ರಾಸಿಕಿ ವೈರಿಡಿ : ಲೆವಿಡಾಸ್ಟಿರ 
ಇವನ್ನು ಕೋಸಿನ ಬಿಳಿ ಅಥವಾ ಕೋಸಿನ ಜಟ್ಟ ಎನ್ನುತ್ತಾರೆ. ಕೋಸಿಗೆ 
ಹೆಚ್ಚಾಗಿ ಬಿದ್ದು, ನಷ್ಟಪ ಸುತ್ತವೆ. ಸಾಸಿವೆ ಮತ್ತು ಕ್ರೂಸಿಪುಸ್ಟಿ ಸಸ್ಯಗಳಿಗೂ 
ಕ್ಯಾಟರ್‌ ಪಿಲ್ಲರ್‌ ಬಿದ್ದು ಎಲೆಗಳನ್ನು ತಿನ್ನುತ್ತವೆ. ಆಸ್ಸಾಂ, ಹಿಮಾಚಲ ಪ್ರದೇಶ, 
ಜಮ್ಮು, ಕಾಶ್ಮೀರ, ತಮಿಳುನಾಡು, ಒರಿಸ್ಸ, ಪಂಜಾಬ, ರಾಜಾಸ್ಥಾನ ಕರ್ನಾಟಕ 
ರಾಜ್ಯಗಳಲ್ಲಿ ಇದು ಇವೆ, ಚಳಿಗಾಲದಲ್ಲಿ ಹೆಚ್ಚು. 


ಜೀವನಚರಿತ್ರೆ : ಚೆಟ್ಟಿಗಳು ಮಂಜುಬಳುಪು. ಕಿಕ್ಕೆಗಳಮೇಲೆ ಗುರುತು 


ಗಳು, ಹೆಣ್ಣು ಎಲೆಗಳ ಕೆಳೆಗೆ ಸುನತಾರು 70 ರಿದ ೫0 ಮೊಟ್ಟಿಗಳವರೆಗೆ 
ಇಡುತ್ತದೆ. 


ಮೊಟ್ಟಿಗಳು ಸೀಸಾಯಿ ಆಕಾರ, ಹಳದಿ, ಕಾವು9-10 ದಿನಗಳು. 

ಹೊಸ ಕ್ಯಾಟರ್‌ ಹಿಲ್ಲರ್‌ ವರ್ತುಳೆ, ನಸು ಹಳೆದಿ, ಮೈಮೇಲೆತುಪ್ಪುಳು; 2-0 
ಮಿಮಿ ಉದ್ದ. ಮೊದಲು ಕ್ಕಾಟಿರ್‌ ಪಿಲ್ಲರ” ಎಲೆ, ಕಾಂಡ. ಹೊವು ಕಾಯಿಗಳ 
ಮೇಲೆ ಒಟ್ಟಾಗಿ ತಿನ್ನು ತ್ತವೆ, ಬೆಳೆದ ಮೇಲೆ ಚದುರುತ್ತವೆ. ಬೆಳೆದ ಕ್ಯಾಟಿರ್‌ ಪಿಲ್ಲರ್‌ 
40,00 ಖುಖು ಉದ್ದ. ಹೆಳದಿಹೆಸುರು, ಮೈತುಂಬ ಬಿಳಿಕೂದಲು, 23-27 
ದಿನಗಳಲ್ಲಿ ಪೂರ್ತಿ ಬೆಳೆಯುತ್ತವೆ. 

ಕೋಶದಕಾಲ 9-10 ದಿನಗಳು. 

ಚಿಟ್ಟಿಗಳು ಹಿಮಾಲಯ ಪ್ರಾಂತದಿಂದ ಚಳಿಗಾಲದಲ್ಲಿ ಮೈದಾನ ಪ್ರದೇಶಗಳಿಗೆ 
ವಲಸೆಹೋಗಿ, ಬೇಸಿಗೆಯಲ್ಲಿ ಏಪ್ರಿಲ್‌ನಲ್ಲಿ ಹಿಂದಿರುಗುತ್ತವೆ. 

2-4 ವಂಶಗಳು. 


ಹತೋಟಿ : 

1) ಹುಳುಗಳು ಕಡಮೆಯಾಗಿದ್ದರೆ, ಕೈಯಿಂದ ನೊಟ್ಟಿಗುಂಪನ್ನು, ಕ್ಯಾಟಿ 
ರ್‌ಪಿಲ್ಲರ್‌ಗಳನ್ನು ನಾಶಮಾಡಬೇಕು. 

2) ಶೇಕಡಾ 08ರ ಡಿಪ್ಬಿರೆಕ್ಸ್‌ ಸಿಂಪರಿಸಬೇಕು. ಅಥವಾ 2ರ ಪ್ಯಾರಾ 


ತೆ 


90 ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟ 
8 ಚಿಕ್ಕಟಿ ದುಂಬಿ 


ಫಿಲ್ಲೊ ಟ್ರೀಟಿ ಕ್ರೂ ಸಿಫೆರ ಕ್ರೈಸೊನೆಲಿಡಿ ಕೋಲಿಯಾಪ್ಟಿರ 
ಸಾಸಿವೆ ಸಸಿಗಳಾಗಿದ್ದಾಗ, ಈ ಸಣ್ಣ ದುಂಬಿಗಳ ಎಲೆಗಳ ಮೇಲೆ ರಂಧ್ರಗ 
ಳನ್ನು ಕಡಿದು, ನಷ್ಟಪಡಿಸುತ್ತವೆ. ಕೋಸು, ಹೊಕೋಸ್ಕು ಮೂಲಂಗ್ಕಿ ಟಿರ್ಥಿಷ್‌, 
ಬೀಟ”ರೂಟ್‌ ಇತ್ಯಾದಿ ಕ್ರೂಸಿಪುಸ್ಟಿ ಸಸ್ಯಗಳಿಗೂ ಬೀಳುತ್ತವೆ. 


ದುಂಬಿಗಳು ನೀಲಿ ಹಸುರು ; 2 ಮಿಮಿ ಉದ್ದ. ಚಟುವಟಿಕೆ ; ಕುಪ್ಪಳಿಸು 
ತವೆ 


ಹತೋಓಟ : ಶೇಕಡಾ 2ರ ಪ್ಯಾರಾಜ್ಟ್ರಯಾನ” ಅಥವಾ ಶೇಕಡಾ 5ರ 
ಬಿಎಚ್‌ ಸಿ ಪುಡಿಯನ್ನು ಧೂಳಿಸಬೇಕು. 


9 ಎಲೆ ಸುರಂಗದ ಹುಳು 
ಫೈಟೊನ್ಯೈಜ ಏಟ್ರಕಾರ್ನಿಸ್‌ ಅಗ್ರೊಮೈಜಿ3 ಡಿಪ್ಟೀರ 


ಜೀವನಚರಿತ್ರೆ : ಎಲೆ ಕೊರೆಯುವ ಮ್ಯಾಗಟ್‌, ಸಾಸಿವೆ, ಅಗಸೆ, ಮತ್ತಿ 
ತರ ಸಸ್ಯಗಳಿಗೆ ಬೀಳುತ್ತದೆ. ಸಾಸಿವೆ ಬೆಳೆಯುವ ಕಡೆಗಳಲ್ಲೆಲ್ಲ ಇದೆ. ಹೆಣ್ಣು 
ನೊಣ ಎಲೆಗಳಮೇಲೆ ರಂದ್ರಮಾಡಿ, ನೊಟ್ಟಿಗಳನ್ನಿಡುತ್ತದೆ. ಮ್ಯಾಗಟ್‌ಗಳು, 
ಎಲೆಯ ಚರ್ಮದ *ೆಳಗೆ ಸುರಂಗ ಮಾಡುತ್ತ ಹಸುರನ್ನು ತಿನ್ನುತ್ತವೆ. ತೀವ್ರವಾಗಿ 
ದ್ಹಾಗ್ಯ ಒಂದೊಂದು ಎಲೆಯಮೇಲೆ 6-7 ಸುರಂಗಗಳಾಗಿ ಶೇಕಡಾ 35ರಷ್ಟು ಎಲೆ 
ಗಳು ನಷ್ಟಪಟ್ಟಿರುವುದುಂಟು. 


ನೊಣಗಳು ಸಣ್ಣ; ಹುಬ್ಬಿದ 36-48 ಗಂಟೆಗಳ ತರುವಾಯ ಗಂಡು ಹೆಣ್ಣು 
ಸಂಪರ್ಕಹೊಂದಿ, ಹೆಣ್ಣು ಮೊಟ್ಟಿಗಳನ್ನು ಪ್ರಾರಂಭಿಸುತ್ತದೆ. ಲ್ಯಾಬೊರೇಟರಿ 
ಯಲ್ಲಿ, ಒಂದು ಹೆಣ್ಣು ಎಲೆಯಮೇಲೆ ಮಾಡಿದ ತ್ರಿಕೋನ ಬೊಬ್ಬೆಯೊಳಗೆ 329- 
358 ಮೊಟ್ಟಿಗಳವರಿಗೂ ಇಟ್ಟದ್ದು ತಿಳಿದು ಬಂದಿದೆ, 


ಮೊಟ್ಟೆ ಉದ್ದ, ಗೋಳಾಕಾರ, ಬಣ್ಣ ವಿಲ್ಲ. 2-4 ದಿನಗಳಲ್ಲಿ ಒಡೆಯುತ್ತದೆ. 

ಆಗತಾನೆ ಹುಟ್ಟಿದ ಮ್ಯಾಗಟ್‌ ಬಿಳುಪು, ಬಾಯಿ ಭಾಗ ಮಸುಕು ಬೂದು, 
ಬೆಳೆದ ಮ್ಯಾಗಟ” 3 ಮಿಮಿ ಉದ್ದ ; ನಸು ಉರುಳೆಯಾಕಾರ, ಹೆಸುರು ಹಳದಿ 
ಛಾಯೆ, ಒಂದು ಸುರಂಗದೊಳಗೆ ಒಂದೇ ಮ್ಯಾಗಟ”, ಅಪರೂಪವಾಗಿ ಒಂದಕ್ಕಿಂತ 
ರುತ ನೆ, ಮ್ಯಾಗಟ” 5-8 ದಿನಗಳಲ್ಲಿ ಪೂರ್ತಿ ಬೆಳೆಯುತ್ತದೆ. 


ಸಾಸಿವೆ .. 9 


ಕೋಶ್ಕ ಅಗಲವಾದ ಎಲೆಯ ತುದಿಯೊಳಗೆ. ಹೊಸ ಕೋಶ ಒಂದು ಸಣ್ಣ 
ಬಿಳಿ ಬೀಜದಂತೆ. ಕಾಲ 7-12 ದಿನಗಳು, 


ಹೊಲಗಳಲ್ಲಿ ನೊಣಗಳು ಡಿಶಂಬರ್‌ನಲ್ಲಿ ಮೊದಲು ಕಂಡು, ಮಾರ್ಚ್‌ 
ಇಐಿಪ್ರಿಲ್‌ವರೆಗೂ ಇರುತ್ತವೆ, 


ಜೀವನಚರಿತ್ರಿಯ ಕಾಲ 2-8 ವಾರಗಳು, 


ಹತೋಟ : 


1) ಶೇಕಡಾ 0.1ರ ಲಿಬೇಸಿಡ” ಅಥವಾ ಡಿಪ್ಬಿರೆಕ್ಸ್‌ ಸಿಂಪರಿಸಬೇಕು. 

2) ಸ್ವಾಭಾವಿಕ ಶತೃಗಳಿಂದಲೂ ಹತೋಟಿ ಸಾಧ್ಯ. ಮ್ಯಾಗಟ್‌ಗಳ 
ಮೇಲೆ 2ಚಾಲ್ಸಿಡ್‌ ಪರೋಪ ಜೀವಿಗಳು ಸೊಲಿನೋಹಸ್‌, ಗುಪ್ತಾರ್ಯ ಕ್ಲೊಪಾಲೋ 
ಟಿಸ್‌ ಕೆರಿ ಇದ್ದು ಶೇಕಡಾ 80ರ ವರೆಗೂ ಹತೋಟಗೊಳಿಸುತ್ತವೆ. ಅನಿದ್ದಾಗ, 
ಕೀಟನಾಶಕಗಳನ್ನು ಉಪಯೋಗಿಸಬಾರದು, 


ನೊಣಗಳು ಕಂಡಕೂಡಲೆ, ಮೊಟ್ಟಿ ಗಳನ್ಸ್ಟಿಡುವುದನ್ನು ತಪ್ಪಿಸಲು ಶೇಕಡಾ 
2ರ ಪ್ಯಾರಾಥ್ಛೈಯಾನ್‌ ಅಥವಾ ಮ್ಯಾಲಥೈಯಾನ್‌ ಪುಡಿಯನ್ನು ಧೂಳಿಸಬೇಕು. 


9 ವಜ್ರಚಿನ್ನಿನ ಪತಂಗ 


ಪ್ಲುಟಿಲ್ಲ ಮಾಕುಲನೆನ್ನಿಸ್‌ ಪ್ಲುಟಿಲ್ಲಿಡ ಮೈ ಪೊನೊಮ್ಯೂಟಡಿ : ಲೆನಿಡಾಸ್ಟಿರ 
ಕ್ರೂಸಿಪುಸ್ಟಿ ಸಸ್ಯೆಗಳ ಪೀಡೆ. ಬ್ರಾಸಿಕ ಪಂಗಡದ ಬಗೆಗಳಿಗೆ ಬೀಳುತ್ತದೆ, 
ಪ್ರಪಂಚದಲ್ಲೆಲ್ಲ ಇದೆ. ಭಾರತಕ್ಕೆ ಬಂದು ನೆಲಸಿದ ಪರದೇಶದ ಸೇಟಿಗಳಲ್ಲೊಂದು. 


ಜೀವನ ಚರಿತ್ರೆ : ಕ್ಯಾಟರ್‌ಪಿಲ್ಲರ್‌ಗಳು ಎಲೆಗಳ ಮೇಲೆ ರಂಧ್ರಗಳನ್ನು 
ಕಡಿಯುತ್ತವೆ, ಸಣ್ಣ ಹುಳುಗಳು ಎಲೆಗಳ ಕೆಳಗೆ ಚರ್ಮವನ್ನು ಕೆರೆದು ತಿನ್ನು 
ತ್ತವೆ, ಎಲೆಗಳು ಬಾಡಿ ಒಣಗುತ್ತವೆ. 


ಪತಂಗ ಸಣ್ಣ, ನರೆಬೂದು, ಕೆಕ್ರೆಗಳಮೇಲೆ ನಸುಬಿಳಿ ಗುರುತುಗಳಿವೆ, 
ಪತಂಗ ಕುಳಿತಾಗ, ರೆಕ್ಕೆಗಳ ಮಧ್ಯೆ ಆ ಗುರುತುಗಳು ವಜ್ರದಾಕಾರದ ಮಚ್ಚೆ 
ಗಳಾಗುತ್ತವೆ ; ಆದ್ದರಿಂದ ಆದೇ ಹೆಸರು. ಪತಂಗಗಳು ತಂಪು ಹವನಿದ್ದರೆ ಹೆಚ್ಚು. 
ಒಂದು ಹೆಣ್ಣು 57 ಮೊಟ್ಟೆ ಗಳವರೆಗೂ ಇಡುತ್ತದೆ. ಮೊಟ್ಟೆಗಳು ಒಂದೊಂದೇ; 
ಎಲೆಗಳ ಕೆಳಗೆ ದಿಂಡುಗಳ ಸಾಲಿನಲ್ಲಿ, ರಾತ್ರಿ ಹೊತ್ತಿನಲ್ಲಿ. 


92 ಎಣ್ಣೆ ಬೀಜ (ಕಾಳಂ)ಗಳ ಬಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಆವ್ರಗಳ ಹತೋಟಿ 


ಕ್ಯಾಟಂ"ಸಿಲ್ಲಂ೦" ಹಸುರು, ಎರಶೂ ಕಡೆಗಳ್ಲೂ ಚೂಪು. ತೊಂದರೆ ಪಡಿ 
ಸಿದರೆ ಚಿಮ್ಮುತ್ತದೆ; ಕ್ವಿ ಅಂಗುಲ ಉದ್ದ. 


ಕೋಶ ಎಲೆಗಳನೇಲೆ ಕೇಷ್ಮೆಗೂಡಿನೊಳಗೆ. ಪಾರದರ್ಶಕ ಗೂಡು. 


8-12 ನೆಂಶಗಳಿವೆ, 


ಹತೋ : 


1) ಹುಳುಗಳಮೇಲೆ ನೋರಿಯ ರೂರಾಲಿಸ್‌ ಐಲೊಪ್ಲೆ ಕಿಸ್‌ ಬಗೆ ಪರೋಪ 
ಜೀವಿಗಳಿವೆ; ಅವುಗಳಿಂದ ಹತೋಟ ಸಾಧ್ಯ, 


2) ಶೇಕಡಾ 0-1 ರಫೋಲಿಥ್ಸೈಯಾನ್‌ ಅಥವಾ ಡಿಪ್ಬಿರೆಕ್ಸ್‌ ಸಿಂಪರಿಸಬೇಕು 


10 ಎಲೆಹೆಣೆಯುವ ಹುಳು 


ಕ್ರಾಸಿಡೋನಿಯ ಬೈ ನೊಟಾಲಿಸ್‌ ಪೈರಾಲಿಡಿ p ಲೆವಿಡಾಪ್ಟಿರ 


ಸಾಸಿನೆ ಕೋಸು ಮುಂತಾದ ಕ್ರೂಸಿಪ್ರಫ್ಟಿ ಸಸ್ಯಗಳ ತೀವ್ರಶತ್ಛ, ಕ್ಯಾಟರ” 
ಓಿಲ್ಲರ”ಗಳು ಎಲೆಗಳನ್ನು ಒಟ್ಟು ಸೇರಿಸಿ ಹೆಣೆದು, ಒಳಗಡೆ ಗಂಟುಗಳೊಳಗೆ ಇರು 
ತವೆ. ಹೂವು, ಕಾಯಿಗಳಿಗೆ ಹೆಚ್ಚು ನಷ್ಟ. (ಕೋಸಿನ ಗಡ್ಡೆಯನ್ನು ಕೊರೆದು 
ಬಲೆ ಹೆಣೆಯುತ್ತವೆ.) 


ಜೀವನ ಚರಿತ್ರೆ: ಪತಂಗ ಮಧ್ಯಸ್ಥ ಗಾತ್ರು, ನಕಿಹಳದಿ, ರೆಕ್ಕೆಗಳನೇಲೆ 
ಗುರುತುಗಳು ಅಡಗಿರುತ್ತವೆ. ದೀಪದ ಪ್ರಕಾಶಕ್ಕೆ, ಆಕರ್ಹಿಸಲ್ಪಡುತ್ತನೆ. 


ಹೆಣ್ಣು ಪಶಂಗ ಎಲೆಗಳ ಕೆಳೆಗೆ 40-100 ಮೊಟ್ಟಿಗಳವಕೆಗೂ ಇಡುತ್ತವೆ, 
ಕಾವು 5-15 ದಿನಗಳು. 


ಕ್ಯಾಟಿರ್‌ ಪಿಲ್ಲರ್‌ ಗಳು ಎಲೆಗಳ ಕೆಳಗೆ ಒಟ್ಟಾಗಿದ್ದು ತಿನ್ನುಶ್ಶವೆ, ಆಮೇಲೆ 
ಎಲೆಗಳನ್ನು ಹೆಣೆದು ಒಳಗಿದ್ದು ತಿನ್ನುತ್ತವೆ. 24-27 ದಿನಗಳಲ್ಲಿ ಪೂರ್ತಿ ಬೆಳೆಯು 
ತ್ರವೆ, ಶೈ ಅಂಗುಲ ಉದ್ದ. ಹಸುರು. ಮೈಮೇಲೆ ಉದ್ದವಾದ ಸಟ್ಟಿಗಳವೆ ; 
ಹಾವ ಲು ಲು 
ಕೆಲವೇ ಕೂದಲುಗಳು. 


ಕೋಶ ಎಲೆ ಹೆಣೆಯೊಳಗೆ; ಅಥವಾ ಮಣ್ಣಿನೊಳಗೆ ಗೂಡಿನಲ್ಲಿ. ಕಾಲ 14 
~40 ದಿನಗಳು, 


ಸಾಸಿವೆ ೨3 


ಹತೋ : 


1) ಎಲೆಗಳು ಹೆಣೆದಿರುವುದನ್ನು ಒಂದು ಕೋಲಿನಿಂದ ಬಿಡಿಸಿ ಶೇಕಡಾ 2 
ರ ಪ್ಯಾರಾಥೈಯಾನ" ಪುಡಿಯನ್ನಾ ಗಲೀ, ಕೇಕಡಾ5ರ ಬಿಎಚ"ಸಿ ಪುಡಿಯನ್ನಾ ಗಲೀ, 
ಧೂಳಿಸಬೇಕು. 

2) ಪೆಟ್ರೊಮ್ಯಾಕ್ಸ್‌ ದೀಪನನ್ನಿಟ್ಟು ಪತಂಗಗಳೆನ್ನು ಆಕರ್ಷಿಸಿ, ಸೀಮೆ 
ಎಣ್ಣೆ ಬೆರೆತ ನೀರಿಗೆ ಬೀಳುವಂತೆ ಮಾಡಲೇಕು, 

3) ಸಣ್ಣ ಕ್ಯಾಟಂ"ಸಿಲ್ಲಂಗಗಳು ಒಟ್ಟಾಗಿದ್ದಾಗ್ರ ಅಂಥ ಹುಳುಗಳೊಡನೆ 
ಕಿತ್ತು ಜಜ್ಜ ಬೇಕು. (ಕೋಸಿನ ಗಡ್ಡಿ ಯೊಳಕ್ಕೆ ಸೇರಿದ್ದಕ್ಕೆ ಕೀಟನಾಶಕವನ್ನು 
ಹಾಕಬಾ ರದು ಗಡ್ಡೆ ಯನ್ಸ್ನೇ ನಾಶಮಾಡಬೇಕು. 5 


11 ಹೆಲ್ಮುಲ ಅಂಡಾಲಿಸ್‌ ನೈರ್ಯಾ ಲಿಡಿ : ಲೆಹಿಡಾಪ್ಟಿರ 

ಇದು ಕೋಸನ್ನು ಕೊರೆಯುವ ಮುಖ್ಯ ಹುಳು. ಪ್ರಪಂಚದಲ್ಲೆಲ್ಲಾ ಇದೆ. 
ಆಗಾಗ, ಸಾಸಿವೆಗೆ ಬಿದ್ದು ತೀವ್ರವಾಗಿ ನಷ್ಟ ಪಡಿಸುತ್ತ ಡೆ. 

ಜೀವನ ಚರಿತ್ರೆ: ಪತಂಗನಸು ಹೆಳದಿಬೂದು. ರೆಕ್ಟೆಗಳ ಮೇಲೆ ನರೆ 
ಬಣ್ಣಿ ದ ಅಲೆ ಗುರುತುಗಳು. 

ಕ್ಯಾಟಿರ್‌ಹಿಲ್ಲರಗಳು ಎಲೆಗಳಲ್ಲಿ ಸುರಂಗ ಕೊರೆಯುತ್ತರೆ; ರೆಂಬೆಗಳನ 
ತಿನ್ನುತ್ತವೆ, ಆಮೇಲೆ ಕಾಂಡನನ್ನು ಕೊರೆಯುತ್ತವೆ. (ಕೋಸಿನ ಗೆಜ್ಡೆಯನ 
ಕೊರೆಯುತ್ತವೆ.) 

ಬೆಳೆದ ಕ್ಯಾಟಂ”ವಿಲ್ಲಂ”ತೈೆ ಅಂಗುಲ; ನಸುಬಿಳಿಬೂದು. ಮೈಮೇಲೆ 3 ಅಥವಾ 
4 ಉದ್ದನಾದ ಫಟಿ ಗಳು (ಶ್ರಾಸಡೊಳೊಮಿಯ ಕ್ಯಾಟ್‌ ಸಿರ್‌ ಗಳನ್ನು ಹೊಲ 
ವಂತೆ.) 

ಕೋಶ ಸುರಂಗದೊಳಗೆ; ಎಲೆ ಮಡಿಕೆಯೊಳಗೆ ಅಥವಾ ಮಣ್ಣಿನೊಳಗೆ. 


HR 


ಹತೋಟಿ ; 

1) ಶೇಕಡಾ 0.1ರ ಡಿಬ್ಬರೆಕ್ಸ್‌, ಅಥವಾ ಲಿಬೆಸಿಡ್‌ ಸಿಂಪರಿಸಬೇಕು. 
(ಕೋಸಿನ ಗಡ್ಡೆಯನ್ನು ಕೊರೆಯರಿದ್ದರೆ. ಕೀಟನಾಶಕವನ್ನು ಹಾಕಬಾರದು.) 
ಸಾಸಿವೆ ಗಿಡಗಳಿಗೆ ಪಶಂಗಗಳು ನೊಟ್ಟಿ ಗಳನ್ನ ಡುವುದನ್ನು ತಪ್ಪಿಸಲು 

2) ಶೇಕಡಾ 2ರ ಪ್ಯಾರಾ ಫ್ರೈಯಾನ್‌ ಪುಡಿಯನ್ನು ಧೂಳಿಸಬೇಕು. 


ಜ್ಞ 


8 ಸೂರ್ಯಕಾಂತಿ 


ಸೂರ್ಯಕಾಂತಿ ಇದುವರೆಗೂ ಬಹುಮಟ್ಟಗೆ ಅಲಂಕಾರದ ಗಿಡವಾಗಿತ್ತು. 
ಎಣ್ಣೆ ಬೀಜವಾಗಿದ್ದರೂ, ಶೇಂಗಾ ನೊದಲಾದ ಎಣ್ಣೆ ಬೀಜಗಳು ಸಾಕಷ್ಟು ಬೆಳೆಯು 
ತ್ರಿದ್ದು, ಇದಕ್ಕೆ ಪ್ರಾಮುಖ್ಯತೆ ಇರಲಿಲ್ಲ. ಈಗ ದೇಶದಲ್ಲಿ ಎಣ್ಣೆ ಬೀಜಗಳ ಕೊರತೆ, 
ಇರುವುದರಿಂದ ಸೂರ್ಯಕಾಂತಿ ಗಿಡಗಳ ಬೆಳೆಗೆ ಫೊೇತ್ಸಾಹೆ ಸಿಕ್ಕಿದೆ, ಇದನ್ನೂ 
ಬೆಳೆಯುವ ಕೆಲವು ದೇಶಗಳು :—ರಷ್ಯ ಅರ್ಜೆಟೈನ, ಯರಗ್ರೈ, ಟರ್ಕಿ, ಯುಗೊ 
ಸ್ಲೋನಿಯ, ಚಿಲಿ, ಈ ಬೆಳೆಯಿಂದ ಬಹಳ ಪ್ರಯೋಜನನುಳ್ಳ ಎಣ್ಣೆಯೇ 
ಅಲ್ಲದೆ, ನೇವು, ಹಿಂಡಿಗೊಬ್ಬರಗಳು ದೊರಕುತ್ತವೆ. ಎಲ್ಲ ಹಂತದ ಭೂಮಿ 
ಯಲ್ಲೂ ನುಳೆನೀರಿನೆ ಸಹಾಯದಿಂದ ಬೆಳೆಯುತ್ತಾರೆ. 105-120 ದಿನಗಳ 
ಬಿಕೆ ಶೇಂಗಾದೊಡನ ಹೋಲಿಸದರೆ ಎಲ್ಲ ಬಗೆಯಲ್ಲೂ ಸೂರ್ಯಕಾಂತಿ ಲಾಭ. 


ಭಾರತದಲ್ಲಿ ಇದು ಇತ್ತೀಚಿನ ಬೆಳೆ, ಇದರ ಮೇಲೆ ಸಸ್ಯ ಹೇನು ತಂತಿ 
ಹುಳ್ಳು ಕತ್ತರಿಸುವ ಹುಳುಗಳನ್ನು ಗುರುತಿಸಿದ್ದಾರೆ, ಪಕ್ಷಿಗಳ ಕಾಟಿನೆಃ ಹೆಚ್ಚು, 
ಕೆಲವು ಕೀಟಗಳ ನಿಷಯವನ್ನು ಆಯಾ ಕೀಟಗಳ ಜೀವನಚರಿತ್ರೆಗೆ ಸಂಬಂದಿಸಿದಂತೆ 
ತಿಳಿಸಿದೆ. 


ಸೂರ್ಯಕಾಂತಿ ಬೆಳೆಯ ಕೀಟಿಗಳ ಜೀವನಚರಿತ್ರೆ 


1 ಸೂರ್ಮುಕಾಂತಿ ಹೂ ಗೊಂಚಲನ್ನು ಹೊರೆಯುನ ಹುಳು 
(ಹೀಲಿಯೊಥಿಸ* ಆರ್ಮಿಜಿರ) ನಾಕ್ಬುಯಿಡಿಃ ಲೆವಿಡಾಪ್ಟಿರ 


ತ್ರ ವಿಶ್ವವ್ಯಾಪಿ ಸರ್ವಭಕ್ಷಕ ಕೇಟಿಗಳು ಅನೇಕ ಬೆಳೆಗಳಿಗೆ ಬಿದ್ದು ವಿವಿಧ ರೀತಿ 
ಯಲ್ಲಿ ನಷ್ಟ್ಯಪಡಿಸುತ್ತವೆ, ಇದರ ಆಸರೆ ಸಸ್ಯಗಳಲ್ಲಿ ಮುಖ್ಯವಾದ ಆರ್ಥಿಕ ಬೆಳೆಗಳು 
ಸೇರಿವೆ. ಮುಸುಕಿನ ಜೋಳದ ತೆನೆಯನ್ನು ಹೊಕ್ಕು ಕಾಳುಗಳನ್ನು ತಿನ್ನುತ್ತವೆ. 
ಜೋಳದ ತೆನೆಗಳಿಗೆ ಹತ್ತಿ, ಬಲಿಯುತ್ತಿರುವ ಕಾಳುಗಳನ್ನು ಕಡಿಯುತ್ತನೆ. 
ಟೊಮೇಟೊ ಹಣ್ಣನ್ನು ಕೊರೆಯುತ್ತವೆ. ಹೊಗೆ ಸೊಪ್ಪನ್ನು ತಿನ್ನುತ್ತವೆ. ತೊಗರಿ, 
ಅವರೆ ಕಾಯಿಗಳನ್ನು, ಸೊಬ್ಬಿನ ಕಡಲೆಕಾಯಿಗಳನ್ನು ಕೊರೆದು, ತಲೆಯನ್ನು ಒಳ 
ಗಿಟ್ಟು ಬೀಜಗಳನ್ನು ತಿನ್ನುತ್ತದೆ, ಹತ್ತಿಯ ಕಾಯಿಗಳನ್ನು ಕೊರೆದು ತಿನ್ನು ತಡಿ. 
ಓಹಿಯಂ, ಗಾಂಜ, ಶೇಂಗಾ, ಗುಲಾಬಿ ಇತ್ಯಾದಿ ಬೆಳೆಗಳಿಗೂ ಶತೃ, ಬೆಳೆಯ 
ಯಾವ ಭಾಗವನ್ನಾ ದರೂ ತಿನ್ನುತ್ತದೆ. 


ಸೂರ್ಯಕಾಂತಿ 95 


ಜೀವನ ಚರಿತ್ರೆ: ಈ ಕ್ಯಾಟಿರ್‌ ಪಿಲ್ಲರ್‌ ಆಗಾಗ ಸೂರ್ಯಕಾಂತಿ 
ಹೂವನ್ನು ಕೊರೆದು ಬಲಿಯುತ್ತಿರುವ ಬೀಜಗಳನ್ನು ತಿಂದು ನಷ್ಟ ಪಡಿಸುತ್ತದೆ. 

ಪತಂಗ ಮಧ್ಯಸ್ಥ ಗಾತ್ರ; ಕಪ್ಪುಬೂದು. ಮೇಲಿನ ರೆಕ್ಕೆಗಳ ಮಧ್ಯೆ 
ಒಂದೊಂದು ಗುಂಡಾದ ಮಚ್ಚೆ. ರಾತ್ರಿ ಹಾರಾಟ, 

ನೊಟ್ಟಿಗಳು ಒಂದೊಂದೇ, ಗುಂಡು, ಹಳದಿ, ಏಣುಗಳಿನೆ. ಗಿಡದ ಯಾನ 
ಭಾಗದೆ ಮೇಲಾದರೂ ಇರುತ್ತನೆ. ಕಾವು ಒಂದು ವಾರ. 

ಕ್ಯಾಟಿರ್‌ನಿಲ್ಲರ್‌ ಹೆಸುರು ಹಳದಿ; ಬೆಳೆದಂತೆ, ಹಲವು ಬಣ್ಣಗಳಾಗುತ್ತವೆ. 
ದಪ್ಪ, 1% ಅಂಗುಲ ಉದ್ದ. ಮೈಮೇಲೆ ಗೀರುಗಳು. ಒಂದೊಂದು ಕೂದಲು; 
ಸಣ್ಣ ಗಂತಿಗಳು. ಹೂವನ್ನೇ ಅಲ್ಲದೆ, ಎಲೆಗಳನ್ನು ತಿನ್ನುತ್ತದೆ. 4-5 ವಾರ 
ಗಳಲ್ಲಿ ಪೂರ್ತಿ ಬೆಳೆದು, ಕೆಳಕ್ಕೆ ಬಿದ್ದು, ಭೂಮಿಯಲ್ಲಿ 3-4 ಅಂಗುಲ ಆಳದಲ್ಲಿ 
ಸಡಿಲವಾದ ಮಣ್ಣಿನ ಗೂಡಿನೊಳಗೆ ಕೋಶವಾಗುತ್ತದೆ. ಕೋಶ ದಪ್ಪ, ಬೂದ್ಕು 
ತೊಂದರೆಸಡಿಸಿದರೆ ನುಲಿಯುತ್ತದೆ. ಕಾಲ 10-12 ದಿನಗಳು, ಜೀವನಚರಿತ್ರೆ 
1% ತಿಂಗಳು. ಹಲವು ನಂಶಗಳಿವೆ, 


ಹಕೋಟ : ಹುಳುಗಳು ಕಂಡ ಕೂಡಲೆ ಶೇಕಡಾ 2ರ ಪ್ಯಾರಾಜ್ಟೈಯಾನ್‌ 
ಪುಡಿಯನ್ನು ಧೂಳಿಸನೀಕು ಅಥವಾ ಶೇಕಡಾ 0.16ರ ಫೋಲಿಥೈಯಾನ್‌ ಸಿಂಪರಿಸ 
ಬೇಕು. 


2 ಕಪ್ಪುತಲೆ ಕಂಬಳಿಹುಳು 


ಡೈಯಕ್ರ್ರ ಜಿಯೆ ಒಬ್ಬಿ ಕ್ಕ ಆರ್‌ಟೃಡಿ ಃ ಲಪಿಡಾಸ್ಟಿಂ 
ಇದನ್ನು ಚಳಿಗಾಲದೆ ಕಂಬಳಿ ಹುಳುನೆನ್ನು ತ್ತಾರೆ. ಆದರೂ ಶಂಪಾದ 
ಪ್ರದೇಶಗಳಲ್ಲಿ ಸದಾ ಇರುತ್ತದೆ. ಸ್ವಭಾನತಃ ನಿಯತಕಾಲಿಕ ಪೀಡೆ. ಹೆಚ್ಚಿದಾಗ 
ಅಸಂಖ್ಯಾತವಾಗಿ ಎಲ್ಲೆಲ್ಲೂ ಹರಿದಾಡುತ್ತವೆ. ಸರ್ವಭಕ್ಷಕ, ಮೈತುಂಬ ಕೂದಲು 
ಎರಡು ಕಡೆಯೂ ಕಪ್ಪು, ಮಧ್ಯೆ ಕೆಂಪು, ತಲೆ ಕೆಂಪು. 


ಜೀವನ ಚರಿತ್ರೆ : ಷಠಂಗ ಮಧ್ಯಸ್ಥ. ಕುಡಿಮೀಕೆ ಬಾಚಣಿಗೆ; ಹೊಟ್ಟೆ 
ಇಟ್ಟಿಗೆ ಕೆಂಪು, ಕಪ್ಪು ಗುರುತುಗಳು. ಕಿಕ್ಕೆಗಳು ಬಿಳುಪು, ಕಡುಗೆಂಪು ಛಾಯೆ. 
ಒಂದು ಹೆಣ್ಣು 1000 ಮೊಟ್ಟಗಳವರೆಗೂ, ಎಲೆಗಳ ಕಳಗೆ ಗುಂಪಾಗಿಡುತ್ತದೆ. 
ಮೊಟ್ಟೆಗಳು ಹಳದಿ, ಗುಂಡು, ಮುದು ಕಾವು 3-4 ದಿನಗಳು. ಸಣ್ಣ 
ಕ್ಯಾಟಿರ್‌ ಪಿಲ್ಲರ್‌ ಗಳು ಒಬ್ಬಾಗಿದ್ದು, ಸೂರ್ಯಕಾಂತಿಯೇ ಅಲ್ಲದೆ, ಹರಳು, ಅವರೆ 
ಮುಂತಾದ ಅಗಲವಾದ ಎಲೆಗಳ ಜೆಳಗೆ ಹಸುರನ್ನು ಕಿಂದು ಜಾಳು ಮಾಡುತ್ತವೆ. 


96 ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳಹತೋಟ 


ಅಂಥ ಎಲೆಗಳನ್ನು ದೂರದಿಂದಲೇ ಗುರುತಿಸಬಹುದು. ಬೆಳೆದ ಹುಳು ದಪ್ಪ, ಕರಡಿ 
ಯಂತೆ ಮೈತುಂಬ ಕೂದಲು. 2 ಅಂಗುಲ ಉದ್ದ. 4ರ ದಿನಗಳಲ್ಲಿ ಪೂರ್ತಿ 
ಬೆಳೆಯುತ್ತವೆ. 

ಕೋಶ ಕಸ, ಎಲೆಗಳ ಮಡಿಕೆಯೊಳಗೆ. ಕಾಲ 10-15 ದಿನಗಳು. 2 
ತಿಂಗಳಿಗೊಂದು ವಂಶ. ಹೆಲವು ವಂಶಗಳು. 

ಹತೋಟ ; 

1. ಶೇಕಡಾ 0.1ರ ಡಿಪ್ಬಿರೆಕಲೆ ಸಿಂಪರಿಸಬೇಕು ಅಥವಾ 2% ಫಾಲಿಡಾಲ್‌ 
ಪುಡಿಯನ್ನು ಧೂಳಿಸಬೇಕು. 

2. ಬಿಸಿಲನ್ನು ತಡೆಯದೆ ನೆರಳಿಗಾಗಿ ವಲಸೆ ಹೋಗಿ ಬೇಲಿ, ಕಾಡು 
ಗಿಡಗಳ ಮೇಲಿದ್ದಾಗ, ಪಂಜುಗಳಿಂದ ಸೀಯಬೇಕು. 


3. ಕಡಗನ್ನು ತೆಗೆದು, ಅದರೊಳಗೆ ಅಲ್ಲಲ್ಲೆ ಸೊಪ್ಪಿನ ಕಂತೆಗಳನ್ಸ್ಟಿಟ್ಟು, 
ಅಲ್ಲಿ ಕಂಬಳಿ ಹುಳುಗಳು ಸೇರಿದಾಗ ಜಜ್ಜಬೇಕು. 


4, ಸ್ವಾಭಾವಿಕ ಶತೃಗಳಿಂದಲೂ ಹತೋಟ ಸಾಧ್ಯ. ಬ್ಯಾಕ್ಟೀರಿಯ ಕೋಗ 


ದಿಂದ ಕ್ಯಾಟರ್‌ ಪಿಲ್ಲರ್‌ ಗಳು ಸಾಯುತ್ತವೆ. 
3 ಎಸ್ಬಿಗೈನ್‌ ಲ್ಯಾಕ್ತಿನಿಯ(ಆಂಸ್ಕ್ರ್ಯಾಕ್ಸ ಲ್ಯಾಕ್ಸಿನಿಯ) ಆರ್ಕ೯ಟೈಡಿ : ಲೆನಿಡಾಬ್ಟಿರ 


ಇದನ್ನು ರಾಗಿ ಕಂಬಳಿಹುಳುನೆನ್ನು ತ್ತಾರೆ. ಕೆಲವು ವೇಳೆ, ರಾಗಿಗೆ ವಿಶೇಷ 
ವಾಗಿ ಬಿದ್ದು, ಗರಿಗಳನ್ನು ತಿಂದು ನಷ್ಟ ಪಡಿಸುತ್ತವೆ. ಸಿಕ್ಕಿದ ಸಸ್ಯಗಳನ್ನೆಲ್ಲ ತಿನ್ನು 
ತ್ತವೆ... ಕಂಬು, ಜೋಳ, ಹುರುಳಿ ಉದ್ದು, ರಾಗಿ ಮುಂತಾದ ಹೊಲದ ಬೆಳೆ 
ಗಳನ್ನೇ ಅಲ್ಲದೆ ಮದರಾಸ್‌ ಮಲ್ಲಿಗೆ ಮೆನಿಸ್ಟರ್ಮರ್ಮ ಗ್ಲಾಬ್ರರ್ಮ ಲಕ್ಕಿ ಗಿಡಗಳ 
ಎಲೆಗಳನ್ನು ತಿನ್ನುತ್ತ ನೆ. ಈ ಕಂಬಳಿಹುಳುಗಳು ಸೂರ್ಯಕಾಂತಿಗೂ ಬಿದ್ದು 
ಎಲೆಗಳನ್ನು, ಹೂವುಗಳನ್ನು ತಿನ್ನುತ್ತನೆ. ನಿಶಾಚರ, ಕಂಬಳಿಹುಳುಗಳು ಹಗಲು 
ಕಲು, ತರಗೆಲೆಗಳ ಕೆಳಗೆ ಅಡಗಿದ್ದು, ರಾತ್ರಿ ಹರಿದಾಡಿ, ಎಲೆಗಳನ್ನು ತಿನ್ನುತ್ತವೆ, 
ಹೊಲದ ಬೆಳೆಗಳ ಮೇಲೆ ಕಂಬಳಿಹುಳುಗಳ ಜತೆಯಲ್ಲಿರ: ತ್ತವೆ. ಕಂಬಳಿಹುಳು 
ಗಳನ್ನು, ಪಶಂಗಗಳನ್ನು ಸುಲಜವಾ? ಗುರುತಿಸಬಹುದು. 


ಜೀವನ ಚರಿತ್ರೆ: ಸತಂಗ ದೊಡ್ಡದು; ಸುಂದರನಾದ ದೊಡ್ಡ ರೆಕ್ಕೆಗಳು; 
ಕೆನೆ-ಬಳುಪು; ಮುನ್ನಂಚು ಕೆಂಪು ಗೆರೆ(ಕೆಂಪು ತಲೆ ಕಂಬಳಿಹುಳುಗಳ ಪತಂಗದ 
ರೆಕ್ಕೆಗಳು ಮಾಸಲು ಬಿಳುಪು, ಮುನ್ನ ಂಚು ಅರಿಶಿನದ ಗೆರೆ). ತಲೆ ಮತ್ತು ಶರೀರದ 
ಮೇಲೆ ಕಡುಗೆಂಪು ಗುರುತುಗಳು. 


ಸೂರ್ಯಕಾಂತಿ 97 


ಹೆಣ್ಣು ಪತಂಗ ಅಗಲವಾದ ಎಲೆಗಳ ಕೆಳಗೆ 400-500 ಮೊಟ್ಟೆ ಗಳವರೆಗೂ 
ಸಣ್ಣ ಗುಂಪುಗಳಾಗಿಡುತ್ತದೆ. ಮೊಟ್ಟಿ ಗುಂಡು, ಹಳದಿ, ಮೃದು. 


ಸಣ್ಣ ಕಂಬಳಿಹುಳುಗಳು ಒಟ್ಟಾಗಿದ್ದು ಎಲೆಗಳ ಕೆಳಗೆ ಹಸುರನ್ನು ತಿಂದು 
ಜಾಳು ಮಾಡುತ್ತನೆ. ಅಂಥ ಎಲೆಗಳನ್ನು ಸುಲಭವಾಗಿ ಗುರುತಿಸಬಹುದು, (ಇದು 
ಕಪ್ಪುತಲೆ ಕಂಬಳಿಹುಳುಗಳೆ ನಡತೆಯಂತೆ) ಸಣ್ಣ ಕಂಬಳಿಹುಳು ನರೆಹಳದಿ. 
ಮೇಲ್ಲಡೆ ಮತ್ತು ಪಕ್ಕಗಳಲ್ಲಿ ಬನಾತು ಗುರುತುಗಳ ಗೀರುಗಳು. ಒಂದು ವಾರದ 
ನಂತರ, ಬೆಳೆದ ಹುಳುಗಳು ಹರಡಿ, ಚದುರಿ, ಎಲೆಗಳನ್ನು, ಹೂವುಗಳನ್ನು ಪೂರ್ತಿ 
ತಿನ್ನುತ್ತವೆ. ಕಂಬಳಿ ಹುಳುಗಳು ಸುಮಾರು 2 ಅಂಗುಲ ಉದ್ದ; ದಪ್ಪ; ಮೈತುಂಬ 
ಕರಡಿಯಂತೆ ಭಯ ಹುಟ್ಟಿಸುವ ದಟ್ಟವಾದ ಕಪ್ಪು ಕೂದಲು. 


ಕೋಶ ಮಣ್ಣಿನೊಳಗೆ, ಹುಳದ ಕೂದಲುಗಳಿರುವುದರಿಂದ ಅವುಗಳಿಂದಾದ 
ಗೂಡಿನಲ್ಲಿ. ಕಾಲ 20 ದಿನಗಳು, ಪತಂಗ ಮುಂಗಾಲುಗಳೆ ಮೇಲಿರುವ ಬಿರು 
ಗೂದಲುಗಳ ಸಹಾಯದಿಂದ ಹೊರಕ್ಕೆ ಬರುತ್ತದೆ. 


ಜೀವನ ಚರಿತ್ರೆ ಸುಮಾರು 2 ತಿಂಗಳು. ಹಲವು ವಂಶಗಳು. 


ಹತೋಟಿ : 


i) ಮುಂಗಾರು ಮಳೆ ಬಿದ್ದನಂತರ ಪತಂಗಗಳು ಹೊರಕ್ಕೆ ಬಂದು ಜಮೀನಿನ 
ಮೇಲೆ ಕುಳಿತಿದ್ದಾಗ ಕೈಯಿಂದ ಹಿಡಿದು ಕೊಲ್ಲಬೇಕು. 

11) ಪೆಟ್ರೊಮ್ಯಾಕ್ಸ್‌ ದೀಪವನ್ನು ನೇತುಹಾಕಿ ಪತಂಗಗಳನ್ನು ಆಕರ್ಷಸಿ 
ದೀಪದ ಕೆಳಗಿಟ್ಟಿರುವ ಸೀಮೆಎಣ್ಣೆ ಬೆರೆತ ನೀರಿಗೆ ಬೀಳುವಂತೆ ಮಾಡಬೇಕು. ಹುಳು 
ಗಳೆ ಮೇಲಿ ಶೇಕಡಾ 2ರ ಪ್ಯಾರಾಜ್ಟೈಯಾನ್‌ ಅಥವಾ ಬಿಎಚ್‌ಸಿ ಪುಡಿಯನ್ನು 
ಧೂಳಿಸಬೇಕು. ಭೂಮಿಯನ್ನು ಅಗೆದು, ಉತ್ತು, ಕೋಶಗಳನ್ನು ಹೊರಗೆಡವ 
ಬೇಕು. 


4 ಕತ್ತರಿಸುವ ಹುಳು 


ಆಗ್ರೊ ಟಿಸ್‌ ಇಪ್ಪಿಲಾನ್‌ ನಾಸ್ಟುಯಿಡಿ ; ಲೆಸಿಡಾಸ್ಟಿರ 
ಜೆಡ್ಡು ಕತ್ತರಿಸುವ ಹುಳು, ಕ್ಯಾಟಿರ್‌ ಸಿಲ್ಲರ್‌ ಗಳು ಹಗಲು ಮಣ್ಣಿನ ಹೆಂಟಿ, 
ತರಗೆಲೆಗಳ ಕೆಳಗೆ ಅಡಗಿದ್ದು, ರಾತ್ರಿ ಹರಿದಾಡಿ, ಸಸಿಗಳೆ ಬುಡವನ್ನು ಕಡಿದು ತಿನ್ನು 
ವುದೇ ಅಲ್ಲದೆ ಆಗಾಗ, ತಮ್ಮ ಬಿಲಗಳಿಗೂ ಎಳೆದುಕೊಂಡು ಹೋಗುತ್ತವೆ. ವಿಶ 
ವ್ಯಾಪಿ. ಅನೇಕ ಆಸಕೆಗಳು, ವ 


98 ಎಷ್ಟೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುನ ಕೀಟಗಳು ಹಾಗೂ ಅವುಗಳ ಹತೋಟ 


ಜೀವನ ಚರಿತ್ರೆ: ಪತಂಗ ಮಧ್ಯಸ್ಥ. ಕಪ್ಪುಬೂದು- ಕಿಕ್ಕೆಗಳ ಬುಡ 
ದಲ್ಲಿ ಮತ್ತು ತುದಿಗಳಲ್ಲಿ ಬಿಳಿಗುರುತುಗಳು. ಹೊಟ್ಟಿ ಬೆಳ್ಳಿ ನಕೆ. 


ಮೊಟ್ಟಿಗಳು ಮತ್ತು ಗಿಡಗಳ ಶೇಷಗಳ ಮೇಲೆ, ಸಣ್ಣಗುಂಪುಗಳಲ್ಲಿ, ಬಹು 
ಸೆಂಖ್ಯಾತ. 


ಕ್ಯಾಟಿರ್‌ ಹಿಲ್ಲರ್‌ ಬೂದುಕಪ್ಪು. ಮೇಲ್ಗಡೆ ಬಟ್ಟು ನಸುಹಳದಿ ಗೆರೆ; ಪಕ್ಕ 
ಗಳಲ್ಲಿ ಎರಡು ಸೂಕ್ಷ್ಮ ಗೀರುಗಳು. ಮೈ ಹೊಳಪು, ಜಿಡ್ಡು, 13 ಮಿನಿ ಉದ್ದ. 
ಹುಳುವಿನ ಕಾಲ ಒಂದು ತಿಂಗಳ. ಸಾಮಾನ್ಯ ಪೀಡೆ. ಮೆದು ಕಾಂಡದ ಸಣ 
ಸಸಿಗಳಿಗೆ ನಾಶಕರ. ತೊಂದರೆ ಪಡಿಸಿದರೆ ಉಂಗುರದಂತೆ ಸುತ್ತಿಕೊಳ್ಳುತ್ತದೆ. 


ಕೋಶ ಮಣ್ಣಿನೊಳಗೆ. ದಪ್ಪ, ಬೂಚು. ಕಾಲ 10-30 ದಿನಗಳು. 


ಹತೋಟಿ : 


1) ಗಿಡಗಳಸುತ್ತ 0.ರಗ್ರಾಂ ಶೇಕಡಾ 2ರ ಪಾರಾಥ್ಫೈಯಾನ್‌ ಪುಡಿಯನ್ನು 
ಮಣ್ಣಿಗೆ ಸೇರಿಸಬೇಕು ಅಥವಾ ಡಿಸ್ಟೀರೆಕ್ಸ್‌ ಮಿಶ್ರಿತ ತವುಡನ್ನು ಸಾಯಂಕಾಲದ 
ಮೇಲೆ ಗಿಡಗಳ ಬುಡಕ್ಕೆ ಹಾಕಬೇಕು. (ತಯಾರಿಕೆ: 100 ಗ್ರಾಂ ಡಿಪ್ಬೀರಿಕ್ಸ್‌ ಪುಡಿ 
ಯನ್ನು 10 ಕೆಜಿ ತವುಡಿಗೆ ಬೆರಸಿ 500ಗ್ರಾಂ ಸಕ್ಕರೆಯನ್ನು ಸೇರಿಸಿ, 8-10 
ಲೀಟರ” ನೀರಿನಲ್ಲಿ ಕಲಸಿ ಎಸೆದಕೆ ಸಣ್ಣಉಂಡೆಗಳಾಗಿ ಬೀಳುವಂತೆ ಮಾಡಬೇಕು). 


ಈ ಕೀಟಗಳೇ ಅಲ್ಲದೆ, ಸೂರ್ಯಕಾಂತಿ ಗಿಡಗಳಿಗೆ ಆಗಾಗ ಸಸ್ಯಹೇನುಗಳಾದ 
ಮ್ಮೂಕ್ರೊಸೈಫಮ್‌ ಸೋಲಿಡಾಜಿನಿಸ್‌ ಹಾಗೂ ಡೋಲಿಕೋರಿಸ್‌ ಇಂಡಿಕಸ್‌ ಎಲೆಗಳನ್ನು 
ತಿನ್ನುವ ಮೂತಿಗಳಾದ ಟ್ಯಾನಿಮೇಕಸ್‌ ಇಂಡಿಕಸ್‌ ಮಿಲ್ಲೊಸಿರಸ್‌ 11-ಪುಸ್ಟುಲೇಟಸ್‌ 
ಮತ್ತು ಬೇರುಗಳಿಗೆ ವೈರ್‌ವರ್‌ ಗಳು ಬೀಳುತ್ತವೆ. 


೫-3೫ 


ಅನುಬಂಧ ! 
ಸಸ್ಯ ರಕ್ಷಣೆಯ ಒಲವು 

ಚೆಳೆ ರಕ್ಷಣೆಯಲ್ಲಿ ಸಮಗ್ರ ಹತೋಟಿ ದೃಷ್ಟಿ ಇರಬೇಕು. ಇದು ಬಹಳ 
ಮುಖ್ಯ. ಒಂದು ಬೆಳೆಯನ್ನು ಇಡಲು ಭೂಮಿಯನ್ನು ಹದಮಾಡುವ ಕಾಲ 
ದಿಂದಲೇ ಆ ದೃಷ್ಟಿಯಿಂದ ಎಲ್ಲ ಕ್ರಮಗಳನ್ನು ಜರುಗಿಸಬೇಕು. ಆಳವಾಗಿ ಉತ್ತು, 
ಹುಲ್ಲು, ಕಳೆಗಳನ್ನು ತೆಗೆದು, ಬದುಗಳನ್ನು ಸರಿಮಾಡುವುದರಿಂದಲೇ, ಹಲವು 
ನೀಡೆಗಳು ಸಂಖ್ಯೆಯಲ್ಲಿ ಕಡಮೆಯಾಗುತ್ತವೆ. ಬೀಜ ಸಂಸ್ಕರಣ, ಸರಿಯಾದ 
ಬಿತ್ತನೆ, ಹದವರಿತು ನೀರು, ಗೊಬ್ಬರ, ಬೆಳೆಯುತ್ತಿರುವಾಗ ಎಲ್ಲ ಕ್ರಮಗ 
ಳಿಂದಲೂ ರಕ್ಷಣೆ, ಸರಿಯಾದ ಕೊಯ್ಲು, ಒಕ್ಕಣೆ, ಸಾಗಣೆ, ದಾಸ್ತಾನು ಸಂಗ್ರಹ 
ಇಶ್ಯಾದಿಗಳೆಲ್ಲವನ್ನು ಕ್ರಮವರಿತು ಮಾಡಿ, ಪೀಡೆಗಳಿಂದ ರಕ್ಷಿಸಬೇಕು. 

ಪೀಡೆನಾಶಕಗಳ ಬಳಕೆಯಲ್ಲಿ, ಪರಿಣಾಮಕರವಾಗಿದ್ದು, ಸಸ್ಯ, ಪ್ರಾಣಿ 
ಮತ್ತು ಕೆಲಸಗಾರರಿಗೆ ಸುರಕ್ಷಿತವಾಗಿರುವ ನಮ್ಮ ದೇಶದಲ್ಲೇ ತಯಾರಿಸುವ ಪೀಡೆ 
ನಾಶಕಗಳನ್ನು ಚುನಾಯಿಸಿಕೊಳ್ಳುವುದು. ಅನಿವಾರ್ಯವಾದರೆ ಮಾತ್ರ, ಎಚ್ಚರಿಕೆ 
ಯಿಂದ ಅಪಾಯಕರ ರಸಾಯನಿಕಗಳನ್ನು ಉಪಯೋಗಿಸಬೇಕು. 


ಕೆಲವರಿಗೆ 2-3 ನೀಡೆ ನಾಶಕಗಳನ್ನು ಕಾರಣ, ಆಧಾರವಿಲ್ಲದೆ ಬೆರೆಸಿ ಉನ 
ಯೋಗಿಸುವ ಭ್ರಮೆ. ಅವೆಲ್ಲವುಗಳಿಂದ ಅಥವಾ ಒಂದಲ್ಲ ಒಂದರಿಂದ ಉಪ 
ಯೋಗವಾಗಲಿ ಎಂಬ ಆಸೆ. ಇದು ತಪ್ಪು. ಹೊಂದಿಕೆ ಇದ್ದರೆ ಮಾತ್ರ, ಹುಳು, 
ರೋಗ ಎರಡರ ಹತೋಟ ಅಥವಾ ಎರಡು ಬೇಕಿ ಬೇರೆ ತರಹ ಕೀಟಗಳ 
ಹತೋಟಿಗೆ ಆ ರೀತಿ ಬೆರಸಬಹುದು. ಹೊಂದಿಕೆ ಇಲ್ಲದಿದ್ದರೆ, ಸಸ್ಯಕ್ಕೆ ಅಪಾಯ 
ವಾಗಬಹುದು . ಅಥವಾ ಹೀಡೆನಾಶಕಗಳ ಶಕ್ತಿ, ಪರಿಣಾಮ ಕಳೆದುಹೋಗ 
ಬಹುದು, ಆದ್ದರಿಂದ ಈ ಬಗ್ಗೆ ತಜ್ಞರಿಂದ ತಿಳಿದು ಎಚ್ಚರಿಕೆಯಿಂದ ಉಪ 
ಯೋಗಿಸಬೇಕು. 

ನೀಡೆ ಹತೋಟಿಗೆ ಮುಖ್ಯವಾಗಿ - ಸೂಕ್ತವಾದ ಪೀಡೆ ನಾಶಕ, ಸರಿಯಾದ 
ಶೆಕ್ಷಿಯಸಾಂದ್ರತೆ, ಬೆಳೆಗಳ ಎಲ್ಲ ಭಾಗಗಳೂ ನೆನೆಯಲು ಬೇಕಾಗುವ ಔಷಧಿ ಪರಿ 
ಮಾಣ (ಒಂದು ಎಕರೆ ಬೆಳೆಗೆ ಬೆಕಾಗುವ ಪರಿಣಾಮ), ಬೆಳೆಯ ಸಂದಿಗ್ಧ ಸ್ಥಿತಿ, 
ನೀಡೆಯ (ಹುಳು ಮತ್ತು ರೋಗಕಾರಕ) ದುರ್ಬಲ ಸ್ಥಿತಿಗಳನ್ನು ತಿಳಿಯಬೇಕು. 
ಇಷ್ಟೇ ಅಲ್ಲದೆ, ಸಕಾಲದಲ್ಲಿ-ನೀಡೆ ಸಣ್ಣದಾಗಿದ್ದಾಗಲೇ, ಪ್ರಾರಂಭಿಸಿದಾಗಲೇ, 
ಹವಾಮಾನವನ್ನು ಅನುಸರಿಸಿ, ಬೆಳೆಗಿನ ಹೊತ್ತು ಮಳೆ ಇಲ್ಲದಿದ್ದಾಗ, ಗಾಳಿ ಕಡಮೆ 
ಇದ್ದಾಗ (ಬಿಸಿಲು, ಶುಂಶುರು ಮಳೆ, ಗಾಳಿ ಇದ್ದಾಗ ಬಿಟ್ಟು) ಹೀಡೆನಾಶಕವನ್ನು 
ಬಳಸಬೇಕು. 


ಅನುಬಂಧ 2 
ಅಳತೆ ಮತ್ತು ತೂಕದ ಕೋಷ್ಟಕ 


[ ಭಾಗ ಮತ್ತು ಶೇಕಡಾವಾರು ತೆಳುವು 


ಭಾಗೆ ಶೇಕಡಾ 
1: 10 10 
1: 100 1 

1 : 500 0,2 
1: 1000 0.1 
1: 2000 0.05 
1: 5000 0.02 


11 ಅಳತೆ (= ಉಡ್ದ) 


1 ಅಂಗುಲ(ಅಂ) ಎ 2.54 ಸೆಂಟಮೀಟರ್‌ (ಸೆಮಿ) 1 ಸೆಮಿ ಎ 0.39 ಅಂಗುಲ 
1 ಅಡಿ (ಅ) 213 ಅಂಗುಲ = 30.48 ಸೆಮಿ 1 ಮೀಟರ್‌(ಮಿಲ) ಎ 3.28 ಅಡಿ 


1 ಗಜ (ಗ) ಎ ತಿ ಅಡಿ ಎ0.91 ಮೀ 1ಮಿೀ =1.09 ಗಜ 
1 ಮೈಲಿ 2 1760 ಗಜ ಎ 1.609 ಕಿಮಿ 1 ಕಿಲೊಮಾಟರ್‌ (ಕನಿ) 
— 0.621 ಮೈಲಿ 


ಮೆಟ್ರ |] ಪದ್ಧತಿ 


1 ಸೆಂಟಿಮೀಟರ್‌ (ಸೆಮಿ) = 10 ಮಿಲಿಮೀಟರ್‌ (ಮಿಮಿ) = 0.39 ಅಂಗುಲ 
1 ನೀೀಟರ್‌ (ಮಿ) = 100 ಸೆಮಿ = 39.371 ಅಂಗುಲ = 3.20 ಅಡಿ 

1 ಡೆಕನೀಟಿರ್‌(ಡೆಮಿ) ಎ 10 ಮೀಟರ್‌ಗಳು 

1 ಕಿಲೋಮೀಟರ್‌ (ಕಿಮಿ) ಎ 1000 ಮೀ ಎ 0.62 ಮೈಲಿ 


ಚೆದರಳತೆ 


1 ಗುಂಜಿ (ಗು) 121 ಚದರ ಗಜ(ಚಗ) = 11x11 ಗಜ 
1 ಎಕರೆ (ಎ) ಎ 40 ಗುಂಟೆ 100 ಸೆಂಟ್‌ (ಸ) ಎ 4840 ಚಗ 

= 0.4047 ಹೆಕ್ಟೇರ್‌ 
1 ಹೆಕ್ಟೇರ್‌ (ಹೆ) ಎ 2.471 ಎಕರೆ (ಎ) ಎ 0.0039 ಚದರ ಮೈಲಿ (ಚಮ್ಮೈ) 
1 ಚದರ ಮೈಲಿ(ಚಮೈ) < 640 ಎಕರೆ ಇ 2.59 ಹೆಕ್ಟೇರ್‌(ಹೆ) 


11 

1 ಸೆಂಟ್‌ ದಾ 7x7 ಗಜ ಎ. 40 ಚದರ ಮೀಟಿರ್‌ (ಚಮಿ) 
2.5 ಸೆಂಟ್‌ ಎ 100 ಚದರ ಮೀಟರ್‌ 
1ಚದರಂಗುಲ ಎ6.65 ಚದರ ಸೆನಿ(ಚಸೆ)1ಚಸೆ ೭0.16 ಚದರಅಂಗುಲ(ಚಅಂ) 
1 ಚದರಡಿ (ಚಅ) ಎ. 144 ಚದರಂಗುಲ ಎ 0.093 ಚದರ ಮೀಟರ” 

1 ಚದರ ಮೀ (ಚಮಿ) = 10.76 ಚದರಅಡಿ (ಚಅ) 
1 ಚದರಗಜ (ಚಗ) ಎ. 9.0 ಚದರಅಡಿ (ಚಅ) ಎ 0.836 ಚದರ ಮೀ 

1 ಚಮೀ ಸ 1.20 ಚದರ ಗಜ 

ಫುನ ಅಳತೆ 
1 ಟೇ ಚಮಚ(ಸಮ) ಎರ ಮಿಲಿ <5 ಸಿಸಿ 
1 ಟೇಬಲ್‌ ಚಮಚ(ಸಮ) = ತಿ ಟೀ ಚನುಚ ಎ | ಬನ್ಸ್‌ 
1 ಔನ್ಸ್‌(ದ್ರವ) ಇ 20.412 ಮಿಲಿ (ಸಿಸಿ) 
1 ಪೈಂಟ್‌ ಎ 20 ಔನ್ಸ್‌ ಎ. 0.57 ಲೀಟರ್‌ 
l ಕ್ವಾರ್ಟ ದ್‌ ಬಿ ಪೈಂಟ್‌ = 1.14 ಲೀಟರ್‌ 
1 ಗ್ಯಾಲನ್‌(ಇಂಪೀರಿಯಲ್‌) ಎ. 4 ಕ್ವಾರ್ಬ್‌ ಎ 4,546 ಲೀಟರ್‌ ೭ 10 


ಪೌಂಡ್‌ (ಅಳತೆ) 
1 ಸೀಮೆ ಎಣ್ಣೆ ಡಬ್ಬ — 4 ಗ್ಯಾಲನ್‌ 


6 ಸೀಮೆ ಎಣ್ಣೆ ಬಾಟ್‌ ಎ 2 ಗ್ಯಾಲನ್‌ ಎ 4 ಅಳತೆ ಸೇರು 
1 ಬುಪೆಲ್‌ ೭8 ಗ್ಯಾಲನ್‌ — 36,37 ಲೀಟರ್‌ 


100 ಲೀಟರ್‌ ಎ 2.75 ಬುಷೆಲ್‌ 
1 ಬ್ಯಾರಲ್‌ ದಾ 40— 48 ಗ್ಯಾಲನ್‌ 


ಮೆಟ್ರಿಕ್‌ ಪದ್ಧತಿ 
1 ಮಿಲಿ (ಸಿಸಿ) ಎ 0.035 ಔನ್ಸ್‌ 
1 ಲೀಟರ್‌: (1000 ಸಿಸಿ) = 1.76 ಪೈಂಟ್‌ = 0,88 ಕ್ರಾರ್ಟ್‌ == 
0.22 ಗ್ಯಾಲನ್‌ (ಇಂಸಿ) ಎ 35.2 ಔನ್ಸ್‌ 
ತೊಕ 
1 ತೊಲ 2ಎ 1 ರೂಪಾಯಿ ತೂಕ 
1 ಪೌಂಡ್‌ 2. 10 ತೊಲ 
1 ಮಣ ಎ 52 ಪೌಂಡ್‌ (ಶೈಲ್ವೆ) 
1 ಗ್ರೈನ್‌ ಎ 0.0648 ಗ್ರಾಂ 
1 ಔನ್ಸ್‌ ಎ 15.432 ಗ್ರೈನ್‌ ಎ 28,35 ಗ್ರಾಮ್‌ ಎ 28.412 ಮಿಲಿ (ಸಸ) 
ಅಳತೆ 


iV 
ಸ ಪೌಂಡ್‌ ಎ16 ಔನ್ಸ್‌ ಎ 0.454 ಕೆಜಿ ಎ 40 ತೊಲ 
1 ಕ್ವಾರ್ಟರ್‌ — 28 ಪೌಂಡ್‌ 
1 ಹನೈ = 4 ಕ್ವಾರ್ಟರ್ಸ್‌ ಎ 112 ಪೌಂಡ್‌ ಎ 50.802 ಕೆಜಿ 
1 ಟನ್‌ ಎ 20 ಹನೈ ಎ 2240 ಪೌಂಡ್‌ (ದೊಡ್ಡದು) =~ 1016.05 ಜಿ 
1 ಟನ" ಎ 2000 ಪೌಂಡ್‌ (ಸಣ್ಣದು) ಎ 907.2 ಕೆಜಿ 
1 ಮೆಟ್ರಿಕ” ಟನ್‌ ಎ 2204 ಪೌಂಡ್‌ ಎ 1000 ಕೆಜಿ ಎ 10 ಕ್ವಿಂಟಾಲ್‌ಗಳು 
100 ಗ್ರಾಮ್‌ ಎ. 3.53 ಔನ್ಸ್‌ 
1 ಕೆಜಿ ಎ 2.20 ಪೌಂಡ್‌ ಎ 100 ಗ್ರಾಮ್‌ 
100 ಕೆಜಿ ಎ 7.87 ಕ್ವಾರ್ಟರ್ಸ್‌ ಎ. 1,97 ಹನ 


ಅನುಬಂಧ 3 
ಶೇಕಡಾ ಸಿಂಪರಣೆ ಮಿಶ್ರಣವನ್ನು ತಯೊರಿಸುಪಿಕೆ 


2 ಮಿಲಿ(ಸಿಸಿ) 2 ಗ್ಯಾ. ನೀರಿನಲ್ಲಿ ಎ0.02%ಮಿಶ್ರಣ; ಗ್ಯಾ. ನೀರಿನಲ್ಲಿ ಎ 0.04% 
3 


$5 » =0034% ,, ; ತ. 006% 
4 $3 » =0.04% ,) ; » = 0.08% 
ರಿ jis 3 0.03%. 3 5 ಟೂ OU 
10 A » =01% ೨» =02 % 


ಆದ್ದರಿಂದ ಒಂದು ಸೀಮೆ ಎಣ್ಣೆ ಡಬ್ಬ (4 ಗ್ಯಾಲನ್‌) 0.05% ಫಾಲಿ 
ಡಾಲ್‌ ತಯಾರಿಸಲು ಅಷ್ಟು ನೀರಿಗೆ 10 ಮಿಲಿ (ಸಿಸಿ) ಅಥವಾ 2 ಓ ಚಮಚ 
ಫಾಲಿಡಾಲ್‌ ಸೇರಿಸಬೇಕು. 
ಇಷ್ಟು ಶೇಕಡಾ ಶಕ್ತಿಯುಳ್ಳ ಇಷ್ಟು ಗ್ಯಾಲನ” ಮಿಶ್ರಣವನ್ನು ತಯಾರಿಸಲು ಸೂತ್ರ : 
ಮಾರಾಟ ವಸ್ತುವಿನ ಶೇಕಡಾ ಪ್ರಮಾಣ ಕೊಟ್ಟಿದೆ. 








ಇಷ್ಟು ಪೌಂಡ್‌ 
ಇಷ್ಟು ಗ್ಯಾಲನ್‌ ಸಿಂಪರಿಸಬೇಕು ೫x10x ಬೇಕಾದ ಶೇಕಡೂಶಕ್ಷಿ_ ಮಾರಾಟಿ ವಸ್ತು 
ಮಾರಾಟ ವಸ್ತುವಿನ ಶೇಕಡಾ ಶಕ್ತಿ ಬೇಕಾಗುತ್ತದೆ 


ಉದಾ: 100 ಗ್ಯಾಲನ್‌ 0,15% ಲಿಬೇಸಿಡ್‌ ತಯಾರಿಸಲು 50% ಇಸಿ 
ಕೇಟಿನಾಶಕ ಎಷ್ಟು ಪೌಂಡು ಬೇಕು? 


100%10%0.15 
ಕರ = 3 ಪೌಂಡು (1 ಗ್ಯಾಲನ್‌ ೩. 10 ಪೌಂ) 








ಎಷ್ಟು ಕೀಟನಾಶಕ ಹಾಕುವುದು ಎಂಬುದನ್ನು ಕೊಟ್ಟಿದೆ; ಕೀಟ ನಾಶಕದ 
ಬೇಕಾದ ಶೇಕಡಾ ಪ್ರಮಾಣ ಕೊಟ್ಟಿದೆ. ಕೀಟನಾಶಕ ಎಷ್ಟು ಬೇಕು? 


ಸಿಂಪರಿಸುವ ದ್ರಾವಕದ ಅಳತೆ ೫ ದ್ರಾವಕದ ಬೇಕಾದ% 


ಕ್ಛ ಯಲ್ಲಿರುವ ಕೀಟನಾಶಕದ % 


il. 


12. 


13. 


14, 


15, 


16, 


viii 


Yagna Narayana lyer. A. K, Field Crops of India, 
Bangalore: The Bangalore Printing and Publishing Co. 
Ltd., Mysore Road, Bangalore, 1-619, 1958. 


meme 70086015, London: Pans 1180081 No. 2, 
Ministry of overseas Development, 1967, 


uu Mysore Agricultural Calender and Year Book, 
Bangalore: Department of Agriculture, Mysore State, 1954 


Ananthakrishna. T. N,, 1971, Thrips (Thysanoptera) in 
Agricultural, Horticulture and Forestry— Diagnosis. 
Bionomics and Control, Journal of Sclentific and 
Industrlal Research, Vol. 30. No. 3: PP 113-146, 


Basu. A. N.and Baneijgee. S. N. 1958 Aphids 08 
Economic Plants of West Bengal, Indian Agriculturist 
Vol. 11, No. 2. 


Circulars, Bulletins, Leaflets, Reprints and Publications 
of Agricultural and Horticultural Departments in 
Mysore State. 


ಅನಿಶೇಚಕ 
ಅನುಬಂಧ 

ಆಸರೆ ಸಸ್ಯ 
ಉಪತಂಡ 
ಉರುಳೆಯಾಕಾರ 
ಒಮ್ಮುಖ 
ಕಂಬಳಹುಳು 
ಕುಡಿಮಾಕಿ 
ಗೊಂಡೆ 

ಚಟ್ಟಿ 
ಜಂತುಹುಳು 
ಜಡ 

ಜೀವನ ಚರಿತ್ರೆ 
ದ್ಯುತಿ ಸಂಶ್ಲೇಷಣೆ 
ಧೂಪಕ 
ಧೂಳಿಸುವುದು 
ನಿಯೆತ ಕಾಲದ 
ನಿಯತ ಕಾಲಿಕ ಪೀಡಿ 
ಪತೆಂಗ 
ಪನ್ನಲೆಯಾಕಾರ 


ಸಾರಿಭಾಹಿಕ ಶಬ್ದ ಕೋಶ 


Parthenogenesis 
Exarate 

Host Plant 
Subtribe 
Subcylindrical 
Convergent 
Hairy Caterpillar 
Lamellate 

Slug 

Caterpillar 


Nematode 
Sedendtary 


Life history 
Photosynthesis 
Fumigation 
Dusting 


- Periodical 


Seasonal Pest 
Moth 
Funnel shaped 


ಪರಭಕ್ಷಕ 
ಪರೋಪಜೀವಿ 

ಪುಷ್ಪ ನಾತ್ರ 

ಬಂಧಕ 

ಮೆಯೆಣದ ನಾಳಗಳು 
ವಂಶೋತ್ಪತ್ತಿ 
ವೃಕ್ಕಾಕ್ಟಾರ 
ಶ್ವಾಸರಂಧ್ರ 
ಶುಭ್ರ 

ಸಂಪೂರಕ 
ಸೀನರಣೆ 

ಸಮಗ್ರ ಹತೋ 
ಸಾನಿನತಲೆ 
ಸಿಹಿಆಂಟು 
ಸುಟ್ಟಿಂಶಾಗು 
ಸುಳಿ ಒಣಗು 


Predacious 
Parasite 
‘Thalamus 
Obligate 
Sipunculi 
Reproduction 
Kidney shaped 
Spiracle 
Hyaline 
Supplementary 
Spraying 
Intergrated Control 
Death’s head 
Honey dew 
Hopper burn 
Deadheart 


ಕೃಷಿ ವಿಶ್ವವಿದ್ಯಾನಿಲಯದ ಮಾರಾಟಕ್ಕೆ ದೊರೆಯುವ ಪ್ರಕಟಣೆಗಳು 


10. 


11, 


12, 


13. 


24. 


15. 


17. 


18. 


19. 


. ಕೀಟ ಹತೋಟಿ (ದ್ವಿತೀಯ ಮುದ 
ಣ 
. ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ--ಭನಿಗ ] ಫ್‌ ) 


. ಕೃಷಿ ರಸಾಯನಶಾಸ್ತ್ರಶಬ್ಬಾರ್ಥ ನಿರೂಪಣಾವಳಿ (ಸಾದಾನ್ರತಿ) 


(ಕ್ಯಾಲಿಕೊ ಪ್ರತಿ) 


, ಮಣ್ಣು ಮತ್ತು ನೀರು ಸಂರಕ್ಚಣಾ ಕೈಪಿಡಿ (ಸಾದಾಪ್ರತಿ) 


(ಕ್ಯಾಲಿಕೊ ಪ್ರತಿ) 


. ರೈತರ ನೆಚ್ಚುನೆಚ್ಚಿನ ಮರಗಳು (ಸಾದಾಪ್ರತಿ) 
(ಕ್ಯಾಲಿಕೊ ಪ್ರತಿ) 
. ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ-ಭಾಗ 2 (ಸಾದಾಪ್ರತಿ) 


(ಕ್ಯಾಲಿಕೊ ಪ್ರತಿ) 


. ಮಣ್ಣು ಮತ್ತು ನೀರು ನಿರ್ವಹಣೆ (ಸಾದಾಸ್ರತಿ) 


(ಕ್ಯಾಲಿಕೊ ಪ್ರತಿ) 
ಮಣ್ಣು (ಸಾದಾಪ್ರತಿ) 
(ಕ್ಯಾಲಿಕೂ ಪ್ರತಿ) 


ಈ ಕೃಷಿ ಸಹಕಾರ (ಸಾದಾಪ್ರತಿ) 
(ಕ್ಯಾಲಿಕೊ ಪ್ರತಿ) 

ಕಳೆಗಳು ಮತ್ತು ಕಳೆಗಳ ನಿಯಂತ್ರಣ (ಸಾದಾಪ್ರತಿ) 
(ಕ್ಯಾಲಿಕೊ ಪ್ರತಿ) 

ಗೋಸಂಪತ್ತು (ಸಾದಾಪ್ರತಿ) 
(ಕ್ಯಾಲಿಕೊ ಪ್ರತಿ) 

ಧಾನ್ಯದಾಸ್ತಾನು ತತ್ವ ಮತ್ತು ಪದ್ದತಿಗಳು (ಸಾದಾಪ್ರತಿ) 


(ಕ್ಯಾಲಿಕೊ ಪ್ರತಿ) 
ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದಕತೆ (ಸಾದಾಪ್ರತಿ) 
(ಕ್ಯಾಲಿಕೊ ಪ್ರತಿ) 
ಸತುಸೈದ್ಯಕೀಯ ವಿಜ್ಞಾ ಫ (ಸಾದಾಪ್ರತಿ) 
(ಕ್ಯಾಲಿಕೊ ಪ್ರತಿ) 
ಹೊಲದ ಬೆಳೆಗಳಿಗೆ ಬೀಳುವ ಕೆಲವು ಕೇಟಿಗಳು (ಸಾದಾಪ್ರತಿ) 
(ಕ್ಯಾಲಿಕೊ ಪ್ರತಿ) 


. ಟ್ರಾಕ್ಟರುಗಳು ಹಾಗೂ ಅವುಗಳನ್ನು (ಸಾದಾಪ್ರತಿ) 


ಸುಸ್ಮಿತಿಯೆಲ್ಲಿಡುವ ಕ್ರಮಗಳು (ಕ್ಯಾಲಿಕೊ ಪ್ರತಿ) 
ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ-ಭಾಗ 3 (ಸಾದಾಪ್ರತಿ) 
(ಕ್ಯಾಲಿಕೊ ಪ್ರತಿ) 

ಕೃಷಿ ವಿಸ್ತರಣ ಶಿಕ್ಷಣ ಪದ್ಧತಿಗಳು (ಸಾದಾಪ್ರತಿ) 
(ಕ್ಕಾಲಿಕೊಪ್ರತಿ) 

ಕಣಜದ ಪೀಡೆಗಳು ಮತ್ತು ಅವುಗಳ ಹಕೋಟ (ಸಾದಾಪ್ರತಿ) 
(ಕ್ಯಾಲಿಕೊ ಪ್ರತಿ) 


10-00 
5-0 


3-15 
5-00° 
12-00 
15-00 
12-00 
15-00 
9-00 
12-00 
12-00 
15-00 
9-00- 
12-00 
5-00 
8-00 
12-00 
15-00 
500 
8-00 
6-00 
9-00 
14-00 
17-00 
6-00 
9-00 
6-50 
9-50 
6-00 
10-00 
8-00 
12-00 
9-00 
13-00 
12-00 
15-00 


20. 


21. 


22. 


23. 
24. 
25. 


26. 


27. 


28, 


29. 
30. 


31. 


32, 
3, 
ತಿ4ಿ, 
35. 


36. 


37. 


38. 
39, 


x1 “೧0 


ಸಸ್ಯವರ್ಗೀಕರಣ ಶಾಸ್ತ್ರ (ಸಾದಾಪ್ರತಿ) 72... 
(ಕಾಲ್ಕಿಕೊ ಪ್ರತಿ) 16-00 
ಪೌಷ್ಟಿಕ ಆಹಾರ (ಸಾದಾಪ್ರತಿ) 7-00 
(ಕ್ಯಾಲಿಕೊ ಪ ತ) 11-00 
ಕಡಲಮಾನುಗಾರಿಕೆ ಸಾದಾಪ 73) 4-00 
(ಕ್ಯಾಲಿಕೊ ಪ್ರ ಸ್ರತ) 8-00 
ಧಾನ್ಯದ ಬೆಳೆಗಳಿಗೆ ಬೀಳುವಕೀಟಿಗಳು ಹಾಗೂಅವುಗಳ ಹ್‌ 8-50 


ಕಬ್ಬಿನ ಬೆಳೆಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹಕೋಟ 3-50 
ಶಿಶುವಿಹಾರ (ಸಾದಾ ಪ್ರತಿ) 7-50 
(ಕ್ಯಾಲಿಕೊ ನ ಗತ) 10-50 
ಬೇಳೆಕಾಳು ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟ 6-00 
ಕೃಷಿ ಎಂಜಿನಿಯರಿಂಗ್‌ ಪಠ್ಯ ಪುಸ್ತಕ (ಸಾದಾಪ್ರತಿ) 7-50 
ಭಾಗ-1 (ಸಮಾಕ್ಷಣೆ) ಯ(ಕ್ಯಾಲಿಕೊಪ್ರತಕಿ) 11-00 
ಇಲಿಗಳು ಹಾಗೂ ಅವುಗಳ ನಿಯಂತ್ರಣ (ಸಾಬಾಪ್ರತಿ) 7-50 
(ಕ್ಯಾಲಿಕೊ ಪ್ರತಿ) 11-50 
ತರಕಾರಿ ಬೆಳೆಗಳಿಗೆ ಬೀಳುವ ಕೆ(ಟಿಗಳು ಹಾಗೂ ಅವುಗಳ ಹತೋಟಿ 10-00 
ಹಣ್ಣಿನ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ 
ಹತೋಟ 13-00 
"ಕ್ಯಾಥಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕವಿಧಾನ 
(ಸಾದಾ ಪ್ರತಿ) 13-00 
(ಕ್ಯಾಲಿಕೊ ನೆ ಗ್ರತಿ) 17-00 
ಆಲಂಕಾರ ಸಸ್ಯಗಳಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ 
ಹತೋಟಿ 8-50 


ಎಲುಬು ಶಾಸ್ತ್ರ (ಸಾದಾಪ್ರತಿ) ೨.00 
(ಕ್ಯಾಲಿಕೊಪ್ರ ತಿ) 13-00 
ಕಡಲೆಕಾಯಿ (ಶೇಂಗಾ) (ಸಾದಾಪ್ರಕಿ) 8-00 
(ಕ್ಯಾಲಿಕೊ ಪ್ರತಿ) 12-00 
ಗಣಿತ ಶಾಸ್ತ್ರ ಪ್ರನೇಶಿಕೆ ಭಾಗ-1 (ಸಾದಾಪ್ರ ಕ) 20-00 


(ಕ್ಯಾಲಿಕೊಪ್ರ ತಿ) 24-00 

ತೆಂಗು, ಅಡಿಕೆ ಇತರ ಗರಿಮರಗಳ ಕೀಟಿಗಳು 
ಹಾಗೂ ಅವುಗಳ ಹತೋಟ 7.00 

ಪ್ಲಾಂಟೇಶನ್‌ ಬೆಳಗಳಿಗೆ ಬೀಳುವ ಕೀಟಿಗಳು ಹಾಗೂ 

ಅವುಗಳ ಹತೋಟ 9-50 
ಭಾರತದಲ್ಲಿ ಕೋಳ ಸಾಕಣೆ (ಸಾದಾಸ್ರತಿ)18 ರೂ, ಕ್ಯಾಲಿಕೊ ಪ್ರತಿ 22 
ಎಣ್ಣೆಬೀಜ (ಕಾಳು) ಗಳ ಬೆಳೆಗಳಿಗೆ ಬೀಳುವ ಕೀಟಗಳು 
ಹಗೂ ಅವುಗಳ ಹತೋಓ 6-00 


